ಸಮುದಾಯ 
ಶಾಲಾ ಚಳುವಳಿ 


ವಂ| ಕ್ಲಾಡ್‌ ಡಿ'ಸೋಜ, ಜೇ. ಸ, 
ಬಿ. ಎಲ್‌. ಅಗೇರ 


ಕನ್ನಡಕ್ಕೆ 
ಡಾ. ಎಚ್‌. ಎಸ್‌. ವನೆಂಕಬೇಶಮೂರ್ತಿ 


ನರಹಳ್ಳಿ ಬಾಲಸುಬ್ರ ಹ್ಮಣ್ಯ 


0೨5 36 


Community Health Cell 
Library and Documentation Unit 
BANGALORE 


RE © ದ 


ಸಮುದಾಯ ಶಾಲಾ ಚಳುವಳಿ 


EDU 1೩೦ 
Nee 


\ KL DOCUMENTATION / - 


ವಂ। ಕ್ಲಾಡ್‌ ಡಿ'ಸೋಜ, ಜೇ. ಸ, 
ಬಿ. ಎಲ್‌. ಅಗೇರ 


ಕನ್ನಡಕ್ಕೆ ¢ 
ಡಾ. ಎಚ್‌. ಎಸ್‌. ನೆಂಕಟೇಶಮುೂರ್ತಿ 
ನರಹಳ್ಳಿ ಬಾಲಸುಬ್ರಹ್ಮಣ್ಯ 


ಸಮುದಾಯ ಶಾಲಾ ಚಳುವಳಿ--ವಂ| ಕ್ಲಾಡ್‌ ಡಿ'ಸೋಜ ಮತ್ತು ಬಿ. ಎಲ್‌. 


ಅಗೇರ-- ಕನ್ನಡಾನುವಾದ ಡಾ. 
ದ್‌ ಡ್‌ 
ನರಹಳಿ ಬಾ ಲಸುಬ್ರಹ್ಮಣ್ಯ 


1988 


ಪ್ರತಿಗಳಿಗೆ ಸ 


ಎಚ್‌. ಎಸ್‌. ವೆಂಕಟೇಶಮೂರ್ತಿ ಮತ್ತು 


Centre for Non-Formal & Continuing Education 


Ashirvad 
30, St. Marks Road 
Bangalore—560 001 


ಸಮುದಾಯ ಶಾಲಾ ಚಳುವಳಿ 


ಸಮುದಾಯ ಶಾಲಾ ಚಳುವಳಿ 


ಪ್ರಸ್ತಾವನೆ 


ಶೋಷಿತವರ್ಗದಲ್ಲಿ ವ್ಯಕ್ತಿ ಶಕ್ತಿ ಹಾಗೂ ಸಂಘಶಕ್ತಿಯನ್ನು ಬೆಳೆಸಿ ಆತ್ಮ 
ವಿಶ್ವಾಸವನ್ನು ಮೂಡಿಸುವುದು, ಶಿಕ್ಷಣಕ್ಷೇತ್ರದಲ್ಲಿ ಸಮಗ್ರ ಚಳುವಳಿಯೊಂದಕ್ಕೆ ಪ್ರೇರಕ 
ವಾಗುವುದು: ತನ್ಮೂಲಕ ಒಟ್ಟಾರೆ ಸಮಾಜದ ಬದಲಾವಣೆಗೆ ಕಾರಣವಾಗುವುದು 
ಸಮುದಾಯ ಶಾಲಾ ಚಳುವಳಿಯ ಉದ್ದೇಶ (ಸ. ಶು. ಚೆ). ಈಗ ಅಸ್ತಿತ್ವದಲ್ಲಿರುವ 
ಸಮುದಾಯ ಶಾಲೆಗಳ ಉದ್ದೆ ಶಶಕ್ಕಿಂತ ಇದು ತೀರ ಭಿನ್ನವಾದದ್ದು. ಶಾಲೆಗಳಿಗೆ 
ಬರುವ ಮಕ್ಕಳನ್ನು ಮಾತ್ರ ಇದು ತನ್ನ ಗುರಿಯಾಗಿ ಇರಿಸಿಕೊಂಡಿಲ್ಲ. ಇಡೀ 
ಸಮುದಾಯವನ್ನು, ಅದರಲ್ಲೂ ಗ್ರಾಮೀಣ ಪ್ರದೇಶದ ಅಸಂಖ್ಯಾತ ಅಸಹಾಯಕ 
ಜನತೆಯನ್ನು ಇದು ಗಮನದಲ್ಲಿರಿಸಿಕೊಂಡಿದೆ. 

“ಸ.ಶಾ.ಚ'ದ ಒಟ್ಟಾರೆ ಉದ್ದೇಶವನ್ನು ಗಮನದಲ್ಲಿರಿಸಿಕೊಂಡು ಜನ 
ಸಮುದಾಯವನ್ನು ಅನೇಕ ಗುಂಪುಗಳನ್ನಾಗಿ ಮಾಡಿಕೊಳ್ಳ ಬೇಕು. ವಯಸ ರು, 
ಸ್ತ್ರೀಯರು, ಪ್ರಾಥಮಿಕ ಶಾಲಾ ವಯಸ್ಸಿನ ಮಕ್ಕಳು, ಶಾಲೆ ಬಿಟ್ಟವರು, ಹದಿ 
ಹರಯದವರು; ಶಾಲೆಗೆ ಇನ್ನೂ ಸೇರಿರದ ಮಕ್ಕ ಳು-ಹೀಗೆ ವಿವಿಧ ಗುಂಪುಗಳನ್ನು 
ಮಾಡಿಕೊಂಡು ಸಾಂಪ್ರ ದಾಯಿಕ ಹಾಗೂ ಹೊ ಸಟೆಯ ಶಿಕ್ಷಣದ ಮೂಲಕ ಕಲಿಕೆಯ 
ವಾತಾವರಣವೊಂದನ್ನು ನಾವು ಸೃಷ್ಟಿಸಬೇಕಾಗಿದೆ. ಇದು ಜನಸಮುದಾಯದಲ್ಲಿ 
ಜಾಗೃತಿಯನ್ನು ಮೂಡಿಸುವುದು ಮಾತ್ರವಲ್ಲ , ಆತ್ಮವಿಶ್ವಾಸದ ಜೊತೆಗೆ ಸಾಮಾಜಿಕ, 
ಸಾಂಸ್ಕೃತಿಕ ತಾಂತ್ರಿಕ ನೈಪುಣ್ಯ 1 ಕೊಂ ಲೂ ನೆರವಾಗುತ್ತದೆ. ಜನತೆ. 
ಒಗ್ಗಟ್ಟಾಗಿ ನಿಂತು ತಮ್ಮ ನ್ಮಾಯಬದ್ಧ ಹ ಹಕ್ಕುಗಳಿಗಾಗಿ ಹೋರಾಡುವ ಮನೋಭಾವ 
ವನ್ನು ಇದು ಬೆಳೆಸುತ್ತದೆ. ಸ್ಪಜನಶೀಲ ಶಕ್ತಿ ಹಾಗೂ ಪ್ರಗತಿಶೀಲ ಮನೋಭಾವ 
ುಖ ಘಟನೆಗಳಲ್ಲಿ, ಚಟುವಟಿಕೆಗಳಲ್ಲಿ 


ನು py 


ಡಾ ್ನ ಪಡೆದುಕೊಳ್ಳು ವ ಜನ ನ 
ಸಕ್ರಿ ಯವಾಗಿ ಭಾಗವಹಿಸುವ ಶಕ್ತಿ ಪಡೆದುಕೊಳ 
ಸಶಾಚ'ವು ಹೊಸದಾಗಿ ರೂಪುಗೊಳ 


Sec ಹಾಗೂ ತಾ ತ್ವಿಕವಾಗಿ ಪರಸ್ಪ ರ ಚರ್ಚೆ ಹಾಗೂ ಪ್ರಶ ಗಳ 


೫ರ 


0 


ಮೂಲಕ ಇದು ಬೆಳೆಯಬೇಕಾಗಿದೆ. ಈ ಪುಸ್ತಕ ಸಶಾಚ ಚಳುವಳಿಯನ್ನು ಕುರಿತು 
ಪುನರಾಲೋಚಿಸುವಂತೆ ಮಾಡುವ ಒಂದು ಪ್ರಯತ್ನ. ಈಗಾಗಲೇ ಅಸ್ತಿತ್ವದಲ್ಲಿರುವ 
13 ಸಮುದಾಯ ಶಾಲೆಗಳ ಜೊತೆಗೆ ಹೊಸ ಹೊಸ ಸಮುದಾಯ ಶಾಲೆಗಳು 
ರೂಪುಗೊಳ್ಳು ತ್ತಿರುವ ಸಂದರ್ಭದಲ್ಲಿ ಈ ಬಗ್ಗೆ ಚರ್ಚೆ ಅಗತ್ಯವಾದುದು. ಶೋಷಿತ 
ಜನಾಂಗ ವೈಯಕ್ತಿ ಕವಾಗಿ ಹಾಗೂ ಒಂದು ಸಮುದಾಯವಾಗಿ ಬೆಳೆದು, ಒಟ್ಟು 
ಸಮಾಜದ ಒಂದಂಗವಾಗಿ ತಾವು ಪಡೆಯಬೇಕಾದ್ದನ್ನು ಪಡೆಯುವ ಶಕ್ತಿಯಾಗಿ 
ರೂಪುಗೊಳ್ಳ ಬೇ ಗಿರುವ ಪ್ರಸ್ತುತ ಸಂದರ್ಭದಲ್ಲಿ "ಸಶಾಚೆ' ಚಳುವಳಿಯ ಬಗ್ಗೆ ನಾವು 
ಗಂಭೀರವಾಗಿ ಯೋಚಿಸಬೇಕಾಗಿದೆ. 


ಸಮುದಾಯ ಶಾಲಾ ಚಳುವಳಿ 


ಒಂದು ಜನೆತಾ ಚಳುವಳಿ 


ಪ್ರವೇಶ : 

ನಾಲ್ಕು ದಶಕಗಳ ಶೈಕ್ಷಣಿಯ ಚಟುವಟಿಕೆಗಳ ನಂತರವೂ ನಮ್ಮ ದೇಶದಲ್ಲಿ 
ಕೇವಲ ಕೆಲವೇ ಜನರು ಮಾತ್ರ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಉಪಯುಕ್ತ 
ವಾಗುವಂತಹ ನಿಜವಾದ ಅರ್ಥದ ಶಿಕ್ಷಣ ಪಡೆದಿದ್ದಾರೆ. “ಶಿಕ್ಷಣ ಚಳುವಳಿ ವ್ಯಾಪಕ 
ವಾಗಿ ಹರಡಲು ಸೂಕ್ತ ಕ್ರ ಮಗಳನ್ನು ಕ್ಟ ಗೊಳ್ಳ ದಿದ್ದ ಲ್ಲಿ ಪ್ರಾದೇಶಿಕ ಅಸಮಾನತೆ) 
ಆರ್ಥಿಕ ಅಸ್ಲಿ ರತೆ ಗ ಹನ, ಅನ್ಯಾಯಗಳು ಇನ್ನೂ ಎಸ್ತ ತೆಗೊಂಡು 
ಸಮಾಜವನ್ನೇ. ವಿಚ್ಛಿದ್ರ ಗೊಳಿಸುವ ಸಾಧ್ಯ ತೆಯಿದೆಯೆಂದು' 1985ರಲಿ "ಶಿಕ್ಷಣ ಸಚಿ 
ವಾಲಯ ಪ್ರಕಟಿಸಿದ “ಶಿಕ್ಷಣದ ಸವಾಲುಗಳು- ಒಂದು ನೀತಿ ಸಂಹಿತೆ' ಯಲ್ಲಿ 
ಎಚ್ಚರಿಸಲಾಗಿದೆ. ಸರಿಯಾದ ಶಿಕ್ಷಣದಿಂದ ಮಾತ್ರ ಜನರಲ್ಲಿ ಆತ್ಮವಿಶ್ವಾಸವನ್ನೂ, 
ಯುಕ್ತಾ ಯುಕ್ತ ವಿವೇಚನೆಯನ್ನೂ ಉಂಟುಮಾಡಲು ಸಾಧ್ಯ. ಇದು ದೇಶದ 
ಐಕ ತೆಗೆ, ಸಾರ್ಥಕ ಬದುಕಿಗೆ ಹಾಗೂ ಅರ್ಥಪೂರ್ಣ ಸಮಾಜ ನಿರ್ಮಾ ಣಕ್ಕೆ ಅತ್ರ ೦ತೆ 
ಅವಶ್ಯ ಕವಾದುದು. ಟ್ರ 

ರಾಷ್ಟ್ರೀಯ ಶಿಕ್ಷಣ ಯೋಜನೆಯಲ್ಲಿ ಪ್ರಾ ಥಮಿಕ ಶಾಲಾ ಶಿಕ್ಷಣಕ್ಕಿರುವ 
ಶೋಚನೀ ಮು ಸ್ಥಿ ತಿ ಸರ್ವವಿದಿತ. ಈಗಲೂ ನಮ್ಮ ದೇಶದಲ್ಲಿ ಶೇಕಡಾ 73 ಮಕ್ಕ ಳು 
ಪ್ರಾಥಮಿಕ ಶಾ ನೆಯ ವಿದಾ ಭ್ಮಾ ಸದ ಹಂತವನ್ನೂ (7 ಅಥವಾ 8ನೇ ತರಗತಿ) 
ಮುಗಿಸುವುದಿಲ್ಲ. ನೂರಕ್ಕೆ ತಂಬ ತ್ತು ಹಳ್ಳಿಗಳಲ್ಲಿ ಪ್ರಾ ಥಮಿಕ ಶಾಲೆಗಳಿದ್ದೂ 
ಸಹ ಸ್ವಾ ತಂತ್ರ್ಯ ಬಂದು ನಲವತ್ತು ವರ್ಷಗಳ ನಂತರವೂ ನಮ್ಮ ದೇಶದ ಅನಕ್ಷರತ 

ಪ್ರಮಾಣ ಜು 63. ಹೊಸ. ಶಿಕ್ಷಣ ಚಳುವಳಿಯೊಂದು ರೂಪುಗೊಳ್ಳ ದಿದ್ದ ಲಿ ಈ 

ವರಃ ಸ್ಥಿ ತಿ ಇನ್ನೂ ಉಲ್ಬಣಿಸ ತ್ತದೆ ಎಂಬುದರಲ್ಲಿ ಕಿಂಚಿತ್ತೂ ಅನುಮಾನವಿಲ್ಲ. 
ಸಾಕ್ಷರತಾ ಪ ್ರ್ರಮಾಣ ಶೇ ತಡಾ 47 ಎಂದು ನಾವೇನೂ ಸಮಾಧಾನಪಟ್ಟು ಕೊಳ್ಳು ವಂತಿಲ್ಲ. 
ಏಕೆಂದರೆ ಮರು ಪಡೆದಿರುವ ಶಿಕ್ಷಣದ ಗುಣಮಟ್ಟ ಯಾವ ರೀತಿಯದು ಎಂಬುದನ್ನು 
ಗಮನಿಸಿದರೆ ನಮಗೆ ನಿರಾಸೆಯೇ "ಆಗುತ್ತ ದೆ. ನಮ್ಮ ಅನೇಕ ಪ್ರಾಥಮಿಕ ಶಾಲೆಗಳಲ್ಲಿ 
ಒಂದೇ ಕೊಠಡಿಯಲ್ಲಿ ನಾಲ್ಕೆ ದು ತರಗತಿಗಳನ್ನು: ನಡೆಸ ಗುತ್ತಿ ದೆ. ಸರಿಯಾದ 
ಶಿಕ್ಷಣ ಸಹಾಯಕ ಸಾಮಗ್ರಿಗಳಿಲ್ಲ. ಶೇಕಡಾ 62 ಶಾಲೆಗಳಲ್ಲಿ ಒಬ್ಬರು ಅಥವಾ ಇಬ್ಬರು 
ಉಪಾಧ್ಯಾ ಯರುಗಳು ಮಾತ್ರ ಇದ್ದಾ ರೆ. ಯಾವ ರೀತಿಯ ಕನಿಷ್ಠ ಅನುಕೂಲಗಳೂ 
ಇಲ್ಲದ ಇಂತಹ ಪರಿಸ್ಥಿ ತಿಯ ಜನ ನತೆಯ ಆಸಕ್ತಿ ಯನ್ನು ಶಿಕ್ಷಣದ ಕಡೆ ಗೆ ಸೆಳೆಯುವುದು 
ಕಷ ಸಾಧ್ಯ. 


[o 


ಸಕ್ತ ಶಿಕ್ಷಣ ಪದ್ಧ ತಿಯಲ್ಲಿ 6 ರಿಂದ 14 ವಯಸ್ಸಿನ 192 ದಶಲಕ್ಷ ಮಕ್ಕೆ ಳಲ್ಲಿ 
144 ನೇ ಮಕ್ಕ ಸ ಸೇರಿದಂತೆ ಒಟ್ಟಾರೆಯಾಗಿ 500 ದಶಲಕ್ಷ ಅನಕ್ಷರಸ್ತ ರು 
(ಜಗತ್ತಿನ ಅರ್ಧದಷ್ಟು ಅನಕ್ಷರಸ್ತರು) ಬ ರೀತಿಯ ಶಿಕ್ಷಣವನ್ನೂ ಪಡೆಯದೆ 
21ನೇ ಶತಮಾನವನ್ನು. ಪ್ರವೇಶಿಸುತ್ತಿದ್ದಾ ರೆ. ಎಂಬ ಭೀಕರ ಸತ್ತ ನಮ್ಮ, ನ್ನ್ನ ಗಂಭೀರ 
ಚಿಂತನೆಗೆ ಗುರಿಮಾಡುತ್ತ ಡೆ. ಹೊಸ ಶಿಕ್ಷಣ ಪದ್ಧ ತಿಯನ್ನು "ಪಾಸ! ಇರುವ 
ಶಿಕ್ಷಣ ಪದ್ಧ ತಿಯನ್ನು ಸ ನಿಧಾರಿಸುವ ಯಾವ ಪ ಪ್ರ ಯತ್ನ "ವನ್ನೂ ಮಾಡದ ನಮ್ಮ ಸರ್ಕಾರ 
ಹಾಗೂ ಖಾ ಸಗಿ ಶಿಕ್ಷಣ ಸ ಸಂಸೆ ಗಳು 21ನೇ ಶತಮಾನದ “ವೇಳೆಗೆ ಅನಕ್ಷರತೆಯನ್ನು 
ತೊಡೆದು ಹಾಕುತ್ತೆ ವೆ ಎಂದು ಹೇಳುತ್ತಿರುವುದು ತಮಾಷೆಯಾಗಿ ಕಾಣಿಸುತ್ತ ಜೇ 
ಶಿಕ್ಷಣ ಪದ್ದ ತಿಯಲ್ಲಿ ಮೂಲಭೂತ ಬದಲಾವಣೆಗಳಾಗದೆ, ಉಳ್ಳೆ ವರ ಹಾಗೂ 
ಇಲ್ಲದವರ ಸಂಬಂಧ ಈಗಿರುವಂತೆ ಯಥಾಸ್ಥಿ ತಿಯಲ್ಲಿಯೇ ಮುಂದುವರಿಯುತ್ತ ದೆ. 
ಶಿಕ್ಷಣವನ್ನು ಪಡೆಯುವಲ್ಲಿಯೂ ಸಹ ಇದೇ ತಾರತಮ್ಮ ವಿದೆ. ಈಸಿ ತಿ ಸದ್ಯ ಕ್ಕ ತೂ 
ದಲ ಸೂಚನೆಗಳಿಲ್ಲ. ಆಧುನಿಕ ಜಗತ್ತನ್ನು "ಅರ್ಥಮಾಡಿಕೊಳ್ಳ ಖ್ಯ "ಸುತ್ತ 
ಮುತ್ತಲಿನ ಸಮಾಜದ ಅರಿವನ್ನು ಪಡೆಯಲು ಶಿಕ್ಷಣ ಹಾಗೂ ವಿಜ್ಞಾನ ಎರಡು 
ಪ್ರ ಮುಖ ಹಾದಿಗಳು. ಯಾವ ವ್ಯಕ್ತಿ ಯೂ ಈ ಅರಿವನ್ನು ಪಡೆಯುವುದರಿಂದ 
ವಂಚತನಾಗದಾರದು. ಅಸಮಾನತೆ ಇಲ್ಲದ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಣದ ಪಾತ್ರ 
ಅತ್ಯಂತ ಮಹತ್ವದ್ದು ಎಂದು ಒಪ್ಪಿಕೊಂಡಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ 
ಬರುವ ಜನಸಾಮಾನ್ಯರ ಮಕ್ಕಳಿಗೆ ಉತ್ತಮ ಸೌಲಭ್ಯವನ್ನು ಒದಗಿಸಿಕೊಡುವ ಮೂಲಕ 
ಅತ್ಯುತ್ತ ಮ ಶಿಕ್ಷಣವನ್ನು ಕೊಡುವುದು ಸಾಧ್ಯವಾಗಬೇಕು. ಈಗ ಇದು ಆಗುತ್ತಿಲ್ಲ 
ವೆನ್ನು ವುದು ಕಟುವಾಸ್ತವ. ಉದಾಹರಣೆಗೆ ಕರ್ನಾಟಕದ ಶಿಕ್ಷಣದ ಪರಿಸ್ಥಿತಿಯನ್ನೇ 
ಗಮನಿಸೋಣ. 20 ಜುಲೈ, 85ರ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 23.514 
ಕಿರಿಯ ಪ್ರಾ ಥಮಿಕ ಶಾಲೆಗಳಿವೆ. ಅವುಗಳಲ್ಲಿ 16,017 ಶಾಲೆಗಳಲ್ಲಿ ಒಬ್ಬೊಬ್ಬರೇ 
ಅಧ್ಯಾಪಕರಿದ್ದಾರೆ. ಈ ಶಾಲೆಗಳಲ್ಲಿ ಹೆಸರು ನೊಂದಾಯಿಸಿರುವ ವಿದ್ಯಾರ್ಥಿಗಳ 
ಸಂಖ್ಯೆ 9,07,214. ಇದು ಒಟ್ಟು ಪ್ರಾ ಧಮಿಕಶಾಲಾ ವಿದ್ಯಾರ್ಥಿಗಳ ಶೇಕಡಾ 70 
ರಷ್ಟಿದೆ. [ಆಕರ : ಕರ್ನಾಟಕ ಸರ್ಕಾರದ ಶಿಕ್ಷಣ ಗಣತಿ, ಶಿಕ್ಷಣ ಇಲಾಖೆ-1985] 
ಪ್ರಾಥಮಿಕ ಶಾಲೆಗೆ ಸೇರಿದ ಶೇಕಡಾ 70ರಷ್ಟು ಮಕ್ಕಳು ಆರಂಭದ ಹಂತದಲ್ಲಿಯೇ 
ಸೂಕ್ತ ಶೈ ಕ್ಷಣಿಕ ಸೌಲಭ್ಯ ಗಳಿಂದ ಹೀಗೆ ವಂಚಿತರಾಗಿ ಸಮಾಜದ ಮುಖ್ಯ ಪ್ರ ವಾಹದಿಂದ 
ಹೊರಗುಳಿಯುವಂಥ "ಈ ಸಿ ತಿಯಲ್ಲಿರುವಾಗ ನಾವು ತಾಳಜೀಕಾದ ನಿಲುವು 
ಯಾವುದು ? ಇಂತಹ ದೋಷಪೂರಿತ ಶಿಕ್ಷಣ ಪದ್ಧತಿ ನಮ್ಮ ಮಕ್ಕ ಳಲ್ಲಿ ಸಾಮಾಜಿಕ 
ಎಚ್ಚರವನ್ನು ಹೇಗೆ ತಾನೇ ಮೂಡಿಸೀತು ? ಮುಂದೆ ನಮ್ಮ ಮಕ್ಕ ಷು (ಈ ನಾಡಿನ 
ಭಾವೀ ಪ್ರಜೆಗಳು) ಹೇಗೆ ತಾನೇ ಪರಿಣಾಮಕಾರಿಯಾದ ಉತ್ತ ಮ ಬದುಕು 
ನಿರ್ವಹಿಸಲು ಸಾಧ್ಯವಾದೀತು ? ಮನುಷ್ಯ ಮನುಷ್ಯರ ನೆಡುವೆ ಹೆಡೆಯಾಡುತ್ತಿ ರುವ 


1 

ಅಸಮಾನತೆಯ ಕಡೆಗೆ ಅವರ ಗಮನ ಸೆಳೆಯುವುದು ಹೇಗೆ ? ಈ ಸಾಮಾಜಿಕ 
ಅನ್ಯಾಯಗಳನ್ನು ನಿವಾರಿಸಬೇಕು ಎಂಬ ಮನೋಭಾವವನ್ನು ಅವರಲ್ಲಿ ಮೂಡಿಸುವುದು 
ಹೇಗೆ ? ಸೂಕ್ತ ನಿರ್ಣಯ ಕೈಗೊಳ್ಳುವ ಹಾಗೂ ಕ್ರಿಯಾಶೀಲರಾಗುವ ಹಾದಿಯಲ್ಲಿ 
ಅವರನ್ನು ಸಿದ್ಧಗೊಳಿಸುವುದು, ಸತ್ತ ಶೋಧನೆಯ ಮಾರ್ಗದಲ್ಲಿ ಒದಗುವ ಅಡೆ 
ತಡೆಗಳನ್ನು ಮೀರಿ ನಡೆಯುವಂತೆ ಮಾಡುವುದು, ಭಿನ್ನಾಭಿಪ್ರಾಯಗಳೊಡನೆ ಪರಸ್ಪರ 
ಗೌರವದಿಂದ ಸಹಜೀವನ ಮಾಡುವ ಮನೋಭಾವ ಕಲಿಸುವುದು; ಸಮೂಹ ಸಂಘಟನೆ 
ಗಳತ್ತ ಅವರ ಆಸಕ್ತಿ ರೂಢಿಸುವುದು ಹೇಗೆ? ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ 
ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಲ್ಲಿ ನಿಜವಾದ ನಿಷ್ಠೆಯನ್ನು ರೂಪಿಸುವುದು 
ಹೇಗೆ? 

ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸುಲಭವಲ್ಲ. ಸಾಂಪ್ರದಾಯಿಕ ಶಿಕ್ಷಣ ಪದ್ದತಿ 
ಯಿಂದ ಇದು ಸಾಧ್ಯವಾಗಲಾರದು ಎಂಬ ಸತ್ಯ ಈಗಾಗಲೇ ನಮಗೆ ಮನವರಿಕೆ 
ಯಾಗಿದೆ. ಆದ್ದರಿಂದ ಬದಲಾವಣೆಯ ಬೀಜಗಳನ್ನು ನಾವು ಅನೇಕ ರೀತಿಗಳಲ್ಲಿ 
ಬಿತ್ತಬೇಕಾಗಿದೆ. 1978ರಲ್ಲಿ ನಾವು ಇಂಥ ಒಂದು ಸಣ್ಣ ಪ್ರಯತ್ನ ಆರಂಭಿಸಿದೆವು. 
ರಾಷ್ಟ್ರೀಯ ವಯಸ್ಕರ ಶಿಕ್ಷಣದ ಯೋಜನೆಯಡಿಯಲ್ಲಿ ವಯಸ್ಕರಲ್ಲಿ ಸಾಕ್ಷರತೆ ಹಾಗೂ 
ಜಾಗೃತಿಯನ್ನು ಉಂಟುಮಾಡುವ ಕಾರ್ಯಕ್ರಮವೊಂದನ್ನು ನಾವು ಹಾಕಿಕೊಂಡಿದ್ದೆವು, 
ಸಾಮಾಜಿಕ ಅಸಮಾನತೆಯ ಎರುದ್ಧ ಹೋರಾಡುವ, ತಮ್ಮ ಹಕ್ಕುಬಾಧ್ಯತೆಗಳನ್ನು 
ಕಂಡುಕೊಳ್ಳು ವ ಎಚ್ಚರವನ್ನು ದುರ್ಬಲವರ್ಗದಲ್ಲಿ ಮೂಡಿಸುವ ಮೂಲಕ, ಅವರಲ್ಲಿ 
ಸಂಘಟನಾಶಕ್ತಿಯನ್ನು ಬೆಳೆಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ರೂಪಿ 
ಸಿದ್ದೆ ವು. ನಾವು ಕೆಲಸಮಾಡಿದ ಕಡೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಸಾಧ್ಯವಾಗಿದೆ. 
ಮೂಲಭೂತ ಬದಲಾವಣೆಯನ್ನು ತರುವುದು ನಮಗೆ ಸಾಧ್ಯವಾಗದಿದ್ದ ರೂ ಶೋಷಿತ 
ಜನಾಂಗದಲ್ಲಿ ಆತ್ಮವಿಶ್ವಾಸವನ್ನು » : ಅವರ ಹಕ್ಕುಬಾಧ್ಯತೆಯ ಬಗ್ಗೆ ಎಚ್ಚರವನ್ನು 
ಮೂಡಿಸುವಲ್ಲಿ ನಾವು ಸಫಲರಾದೆವು. ವಾಸ್ತವ ಸ್ಥಿತಿಯನ್ನು ಎದುರಿಸುವ ಛಾತಿ; 
ಬದಲಾವಣೆಯ ಬಯಕೆ ಅವರಲ್ಲಿ ಮೂಡುವಂತೆ ನಾವು ಮಾಡಿದ್ದೇವೆ. ಇದರಿಂದ 
ವಯಸ್ಕರಲ್ಲಿ ಸಾಕ್ಷರತಾ ಪ್ರಮಾಣ ಹೆಚ್ಚಾಯಿತೆಂಬುದು ನಿಜವಾದರೂ, ನಿರುಪಯುಕ್ತ 
ಪ್ರಾಥಮಿಕ ಶಾಲಾಶಿಕ್ಷಣ ಹಾಗೂ ಆ ಹಂತದಲ್ಲೇ ಶಿಕ್ಷಣವನ್ನು ನಿಲ್ಲಿಸಿದವರ ಸಂಖ 
ಕಡಿಮೆಯಾಗದೆ ಹೆಚ್ಚಾಗುತ್ತಲೇ ಹೋದುದರಿಂದ ಸಹಜವಾಗಿ ನಿರಕ್ಷರಸ್ತ ವಯ 
ಸಂಖ್ಯೆ ಬೆಳೆಯುತ್ತ ಲೇ ಹೋಯಿತು. ಆದ್ದರಿಂದ ವಯಸ್ಕರ ಶಿಕ್ಷಣ ಮತ್ತು ವಿಸ್ತ 
ರೀತಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಒಂದೇ ಕಾಲದಲ್ಲಿ ನಡೆಯಬೇಕಾಗಿದೆ. ರಾಷ್ಟ್ರಜೀಃ 
ದಲ್ಲಿ ಕ್ರಿಯಾಶೀಲವಾಗಿ ಪಾಲ್ಗೊಳ್ಳಲು ನಮ್ಮ ಸಮುದಾಯವನ್ನು ಸಿದ್ಧಪಡಿಸ 
ಬೇಕಾದರೆ ಶಿಕ್ಷಣ ಪದ್ಧತಿಗೆ ಹೊಸ ರಕ್ತವನ್ನು ತುಂಬುವ ಕೆಲಸ ಅಗತ್ಯವಾಗಿ ಆಗಲೇ 
ಬೇಕಾಗಿದೆ. 


fle a 
2 6ಓ Ce 


x 


10 


ಸ. ಶಾ. ಚ : ವಿವರಣೆ 

ಸಮಸ್ಯೆ ಯ ತೀವ್ರ ತೆಯನ್ನು ಗಮನದಲ್ಲಿ ಇಟ್ಟು ಕೊಂಡು ಶೆ ಕ್ಷಣಿಕ ವಾತಾವರಣ 
ವನು ಸೃಷ್ಟಿ ಬಸಲು ಚಾ ಅಥವಾ ಎಂಟು ಕಿ.ಮೂ. ಸುತ್ತ ಳತೆಯ ಹಳ್ಳ ಗಳನ್ನು ಒಂದು 
ಗುಂಪು ಮಾಡಿಕೊಳ್ಳು ವುದು ಯಾವುದೇ ಇರ್ಯಚಟುವಟಿಕೆಗೂ ರಿತ ತೆ ಅಗತ್ಯ 
ವಾದುದು. ಈ ರೀತಿ ಗುಂಪು ಮಾಡಿಕೊಂಡು ಅಲ್ಲಿಯ ಜನಸಮುದಾಯದಲ್ಲಿ 
ಬದುಕಿನ ಬಗ್ಗೆ ಉತ್ಸಾಹ ಮೂಡಿಸುವುದು, ಸುತ್ತಮುತ್ತಲಿನ ಸಮಾಜವನ್ನು 
ಅರ್ಥಮಾಡಿಕೊಳ್ಳುವ ವಿವೇಕವನ್ನು ಬೆಳೆಸುವುದು ಹಾಗೂ ಅವರು ತಮ್ಮ ಬದುಕಿನ 
ಅನೇಕ ಸಾಧ್ಯ ತೆಗಳನ್ನು ಕಂಡುಕೊಳ್ಳು ವಂತೆ ಮಾಡುವುದು ನಮ್ಮ ಉದ್ದೇಶ. 
ವೃ ದ್ಧ ರುಹಾ ಗೂ ಯುವಕರ ನಡುವೆ ವಿಚಾರ ವಿನಿಮಯ, ಹಳ್ಳಿ ಹಳ್ಳಿಗಳ ನೆಡುವೆ 
ಶಿಕ್ಷಣದ ಮಹತ್ವವನ್ನು ಕುರಿತು ಚರ್ಚೆ, ತಮ್ಮ ಪರಿಸರದ ಸಂಪನ್ಮೂಲಗಳನ್ನು ಸರಿಯಾಗಿ 
ಬಳಸಿಕೊಳ್ಳು ವ ಬಗ್ಗೆ ತಿಳುವಳಿಕೆ; ಬೌದ್ದಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಅರಿವು- 
ಇತ್ಯಾದಿ ವಿವಿಧ ರೀತಿಯ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಲು 
ನಾವು ಪ್ರ ಯತ್ನಿಸುತ್ತೆ "ವೆ. ಪ್ರಾಥಮಿಕ ಶಾಲೆಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ 
ಜನಠೇ ನೋಡಿಕೊಳ್ಳ ಬೇಕು. ಅಷ್ಟೇ ಅಲ್ಲ ತಮ್ಮ ಮಕ್ಕಳು ಪ್ರಾಥಮಿಕ ಶಾಲಾ 
ಶಿಕ್ಷಣವನ್ನು ಸರಿಯಾಗಿ ಪಡೆಯಲು ಅದಕ್ಕೆ ಹಿನ್ನೆಲೆಯಾಗಿ ಬಾಲವಾಡಿಗಳನ್ನು 
ತೆರೆಯುವ ಅಗತ್ರ ವನ್ನು ಅವರು ಮನಗಾಣಬೇಕು. ಒಟ್ಟಾರೆ ಶಿಕ್ಷಣ ಚಳುವಳಿ 
ಯೊಂದು ರೂಪುಗೊಳ್ಳೆ ದೆ ಇದೆಲ್ಲ ಸಾಧ್ಯ ವಾಗದು. 

“ಸ, ಶಾ. ಚ'ವನ್ನು ನಾವು ಹೀಗೆ ವಿವರಿಸಬಹುದು : ಇದು ಉತ್ತ ಮ 
ಶಿಕ್ಷಣಕ್ಕಾಗಿ ನಡಯುನ ಒಂದು ಜನತಾ ಚಳುವಳಿ. ಇದರ ಗುರಿ ಜನಶಕ್ತಿ 
ಯನ್ನು ರೂಪಿಸುವುದು. ಅದರಲ್ಲೂ ನತದೃಷ್ಟ ದುರ್ಬಲ ವರ್ಗದ ನಡುನೆ 
ಜನಶಕ್ತಿಯನ್ನು ರೂಪಿಸುವುದು, ಪ್ರಧಾನ ಉದ್ದೇಶ, ತನ್ಮೂಲಕ 
ಸಾಮಾಜಿಕ ಬನಲಾನಣೆಯೊಂದನ್ನು ತರಲು ಪ್ರಯುತಿ ಸುವುದು. 

ಇಲ್ಲಿ ನತದೃಷ್ಟ ದುರ್ಬಲ ವಗರ ಆಸಗುಜಾನ ಜಾಡಮಾಲಿಗಳು, 
ಗುಡಿಸಲುವಾಸಿಗಳು, ಗಿರಿಜನರು, ಬೆಸ್ಮರು, ಸಾಂಪ್ರ ದಾಯಿಕ ಕರಕುಶಲಿಗಳು, ಕೃಷಿ 
ಕಾರ್ಮಿಕರು, ನಗರದ ಅಸಂಘಟಿತ ಕಾರ್ಮಿಕರು, ಜೀತಗಾರರು. ಅದರಲ್ಲೂ ಈ 
ವರ್ಗಗಳಲ್ಲಿರುವ ಹೆಂಗಸರು ಮುಖ್ಯವಾಗಿ ಈ ಗುಂಪಿನೊಳಗೆ ಬರುತ್ತಾರೆ. ಇವರು 
ಗಳಲ್ಲಿ ಹೆಚ್ಚಿ ನ ಜನರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥವರು 
(ಹರಿಜನ ಗಿರಿಜನರು). ಸಾಮಾಜಿಕ ಅಸಮಾನತೆಗೆ ಗುರಿಯಾದ ಶೇಕಡಾ 15ರಷ್ಟು 
ಹರಿಜನ ಗಿರಿಜನರು ನಮ್ಮ ದೇಶದಲ್ಲಿದ್ದಾರೆ. 

ಪ್ರಸಕ್ತ ಅಭಿವೃ ದ್ರಿ ಯೋಜನೆಗಳಲ್ಲಿ ದುರ್ಬಲ ಜನಾಂಗದವರು ಕಡೆಗಣಿಸಲ ಟಿ, 


ಟಿ 
ಎ ೪ 
ರೆ, ಯೋಜನಾ ಜಟುವಟಿಕೆಗಳಿಂದ ಅವರು ಹೊರಗು ಳಿದಿದ್ದಾರೆ. ಸಾಮಾಜಿಕ 


ಜಿಂ 
[ವ 


1| 


ಅಸಮಾನತೆ ಹಾಗೂ ಅನ್ಯಾಯಗಳಿಗೆ ಗುರಿಯಾಗಿರುವುದರ ಬಗ್ಗೆ ಅವರಿಗೆ 
ಅರಿವಿದ್ದ ರೂ, ಅದರ ವಿರುದ್ಧ ದನಿಯೆತ್ತಲು ಅವರು ಹೆದರುತ್ತಾ ರೆ ಹಾಗೆ 
ದನಿಯೆತ್ತಿ ದ್ದೇ ಆದರೆ ಸಂಪೂರ್ಣವಾಗಿ ನಾಶವಾಗಿ ಬಿಡಬಹುದೆಂಬ ಭಯ ಅವರಿಗಿದೆ. 
“ಸಶಾಚ' ಜನರಿಂದ ಜನರಿಗಾಗಿ ರೂಪಿತವಾದ ಒಂದು ಸಾಮಾಜಿಕ ಚಳುವಳಿ, 
ಮುಖ್ಯವಾಗಿ ಇದೊಂದು ಶೈಕ್ಷಣಿಕ ಚಳುವಳಿ, ಸಮಾಜದಲ್ಲಿ ಉತ್ತಮ ಶೈಕ್ಷಣಿಕ 
ವಾತಾವರಣ ನಿರ್ಮಿಸುವುದು ಇದರ ಗುರಿ. 


ಅನಿವಾರ್ಕವಾದ ಅಗತ್ಯದ ಫಲವಾಗಿ, ಜನಸಮುದಾಯದ ಸಾಂಕೇತಿಕ 
ಅಭಿವ್ಯಕ್ತಿ ಯ ಪರಿಣಾಮವಾಗಿ ಒಂದು ಚಳುವಳಿಯೇನೋ ಈಗ ರೂಪುಗೊಂಡಿದೆ. 
ಇದು ಒಂದು ನಿಶ್ಚಿತ ಗುರಿಯತ್ತ ಜನಸಮುದಾಯವನ್ನು ಒಯ್ಯಲಿದೆ. ವ್ಯಕ್ತಿ ಗಳೂ 
ಮತ್ತು ಸಮುದಾಯವೂ ಈ ಗುರಿಯ ಸಾಧನೆಗಾಗಿ ಈಗ ತೀವ್ರವಾಗಿ ತುಡಿಯ 
ತೊಡಗಿವೆ. ಬೇರೆ ಯಾವುದೇ ಅಂಶಕ್ಕಿಂತ ಇದಕ್ಕೆ ಹೆಚ್ಚಿನ ಮಹತ ವನ್ನು 
ಸಮುದಾಯವು ಈಗ ನೀಡತೊಡಗಿದೆ. ಅದಕ್ಕಾಗಿ ಯಾವುದೇ ಬಗೆಯ ತ್ಯಾಗಕ್ಕೂ 
ಅದು ಸಿದ್ದವಾಗಿದೆ. ಇದರಿಂದ ಒದಗಬಹುದಾದ ಅನಾನುಕೂಲಗಳನ್ನು ದೃಢವಾಗಿ 
ಎದುರಿಸಲು ಮನಸ್ಸು ಮಾಡಿದೆ. ಇದೀಗ ಇದು ಒಂದು ಜನತಾ ಚಳುವಳಿಯಾಗಿ 
ರೂಪತಾಳಿದೆ. ಇದರ ಉದ್ದೇಶ ಸಮುದಾಯದ ಬದುಕನ್ನು ಮತ್ತು ಸಮಾಜದ 
ಪರಿಸರವನ್ನು ಅರ್ಥಮಾಡಿಕೊಂಡು ಸರಿಯಾದ ದಿಕ್ಕಿನತ್ತ ಅದನ್ನು ನಡೆಸುವುದೇ 
ಆಗಿದೆ. ವ್ಯಕ್ತಿವ್ಯಕ್ತಿ ಯ ನಡುವೆ, ವ್ಯಕ್ತಿ-ಪರಿಸರದ ನಡುವೆ ಸಂಬಂಧಗಳನ್ನು ಅರ್ಥ 
ಪೂರ್ಣವಾಗಿಸಿ, ಹೊಸ ಬಗೆಯ ಜೀವನಗ್ರ ಹಿಕೆ, ಚಿಂತನೆ ಮತ್ತು ಕ್ರಿ ಯಾಶೀಲತೆಗೆ 
ನಾಡಿನ ಸಮುದಾಯವನ್ನು ಸಿದ್ಧಗೊಳಿಸುವುದು ಚಳುವಳಿಯ ಮಹತ್ವದ ಗುರಿ. 


ಈ ಚೆಳುವಳಿಯು ಜನತೆಗೆ ತನ್ನ ಶಕ್ತಿಯ ಅರಿವು ಮೂಡಿಸುತ್ತದೆ ; ಸಾಮಾಜಿಕ 
ಜೀವನದ ಬಗ್ಗೆ ಹೊಸ ಧೋರಣೆಗಳನ್ನು ರೂಪಿಸಲು ಸಹಕಾರ ನೀಡುತ್ತದೆ. ಒಟ್ಕಾ ರೆ 
ಇದು ಹೊಸ ಸಂಸ್ಥೆಗಳನ್ನು ಹೊಸಕಾರ್ಯಕ್ರ ಮಗಳನ್ನು ನಮಗೆ ಯೋಜಿಸಿಕೊಡುತ್ತದೆ. 
ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಈ ಚಳುವಳಿಯು ಇಡೀ ಸಮಾಜವನ್ನು ಹೆಚ್ಚು 
ಜೀವಂತ, ಚಲನಶೀಲ ಮತ್ತು ಅಖಂಡಗೊಳಿಸಿ ಪುನರ್ರಚಿಸುವತ್ತ ಮುಖಮಾಡಿದೆ. 

ಶಿಕ್ಷಣವು ಅರಿವಿನ ಸ್ಫೋಟವನ್ನು ನಿರ್ಮಿಸುವ ಮುಖ್ಯ ಸಾಧನವಾಗಿದೆ. ಅದು 
ಸ್ಪಾವಲಂಬನೆ ಮತ್ತು ಸ್ವಯಂಪೂರ್ಣತೆಯ ಕಡೆ ಜನತೆಯನ್ನು ನಡೆಸುತ್ತ ದೆ. ನಾಳಿನ 
ಶಿಕ್ಷಣ ಎದುರಿಸಬೇಕಾದ ನಿಜವಾದ ಸವಾಲೆಂದರೆ ಸಾಮಾಜಿಕ ಆರ್ಥಿಕ ಬೇಡಿಕೆಗಳಿಗೆ 


ರೂಪಿಸುವುದೇ ಆಗಿದೆ. 
EDU £320 
NEE 


12 


ಶೈಶವದಿಂದ ಯೌವನದವರೆಗೆ, ಹುಟ್ಟಿನಿಂದ ಸಾವಿನವರೆಗೆ ಜನ ಸಾಂಸ್ಕೃತಿಕ 
ಮತ್ತು ಸಾಮಾಜಿಕ ಚೌಕಟ್ಟಿನೊಳಗೆ ಸಾಮಾಜಿಕೀಕರಣದ ಮೂಲಕ ಬದುಕಿ ಬೆಳೆಯು 
ತ್ತಾರೆ. ಜ್ಞಾ ನವನ್ನು ಮತ್ತು ಸಾಮರ್ಥವನ್ನು ನೀಡುವ ಶಿಕ್ಷಣವು ಸಾಂಸ್ಕೃತಿಕ 
ಮೌಲ್ಯಗಳನ್ನು ಮತ್ತು ಧೋರಣೆಗಳನ್ನು ಮುಂದಿನ ಜನಾಂಗಕ್ಕೆ ಮತ್ತು ಅವರ 
ಅಗತ್ಯಕ್ಕೆ ಹೊಂದುವಂತೆ ಪ್ರದಾನ ಮಾಡುತ್ತಾ ಹೋಗಬೇಕಾಗುತ್ತ ದೆ. . ಮತ್ತು 
ಭವಿಷ್ಯದ ಜನಾಂಗವನ್ನು ನಾಡಿನ ಸಂಸ್ಕೃತಿ ಮತ್ತು ಸಮಾಜವನ್ನು ಅರ್ಥಪೂರ್ಣವಾಗಿ 
ರೂಪಿಸುವುದಕ್ಕೆ ಸಮರ್ಥರಾಗುವಂತೆ ಈ ಸಂಸ್ಕೃತಿ ಮತ್ತು ಶಿಕ್ಷಣದ ಕಾರ್ಯವು ನಡೆಯ 
ಬೇಕಾಗುತ್ತ ದೆ. 

ಇಂತಹ ಸಾಂಸ್ಕೃತಿಕ ಸೂಕ್ಷ್ಮತೆಯು ಉಂಟಾಗಬೇಕಾದರೆ ಜನತೆಯಲ್ಲಿ ನೈಪುಣ್ಯ, 
ಜ್ಞ್ಯಾನ ಮತ್ತು ಪ್ರಗತಿಪರ ತರ್ಕವನ್ನು ಗ್ರಹಿಸುವ ತೆರೆದ ಮನಸ್ಸನ್ನು ರೂಪಿಸ 
ಬೇಕಾಗುವುದು. 

“ಸಶಾಚ'ವು ಜನಸಮುದಾಯದಲ್ಲಿ ಇರುವ ಅಪಾರವಾದ ಸುಪ್ತಶಕ್ತಿಯ ಬಗ್ಗೆ 
ವಿಶಾ ಸ ಉಳ್ಳದ್ದಾಗಿದೆ. ಆ ಶಕ್ತಿ ಯನ್ನು ಕಾರ್ಯಶೀಲಗೊಳಿಸಬಹುದು ಎಂಬ 
ನಂಬಿಕೆಯು ಅದಕ್ಕಿದೆ. ಯಾವುದೇ ಧರ್ಮ ವರ್ಗ ವರ್ಣಕ್ಕೆ ಸೇರಿದವರಾಗಲೀ 
ಜನ ಜನವೇ, ಗುಂಪುಗಾರಿಕೆಯ ದೃಷ್ಟಿ ಯಿಂದ ಯಾವುದೇ ವ್ಯಕ್ತಿ ಯನ್ನಾಗಲೀ 
ನಾವು ಕೀಳಾಗಿ ನೋಡುವುದಾದರೆ ಆತನ ಬಗ್ಗೆ ಪಕ್ಷಪಾತ ಬಗೆಯುವುದಾದರೆ, ಹಾಗೆ 
ಬಗೆಯುವವರ ಸಣ್ಣತನವನ್ನೇ ಅದು ತೋರಿಸುತ್ತದೆ. ಸದ್ಯಕ್ಕೆ ಅಸ್ತಿ ತ್ವದಲ್ಲಿರುವ 
ಸಮಾಜದ ಸ ರೂಪವನ್ನೂ ಅದು ಪ್ರತಿಬಿಂಬಿಸುತ್ತದೆ. 

ಸೂಕ್ಷ್ಮವಾದ ಮತ್ತು ಸಮಾಜಕ್ಕೆ ಅಗತ್ಯವಾದ ಶಿಕ್ಷಣವನ್ನು ನೀಡುವುದೇ 
“ಸಶಾಚ'ದ ಉದ್ದೇಶ. ಸಮಾಜದಿಂದ ದೂರವಾದ ದ್ವೀಪಗಳಂತಿರುವ ಸದ್ಯದ 
ಶಿಕ್ಷಣ ಸಂಸ್ಥೆಗಳನ್ನು ನಾವು ನಿರ್ಮೂಲಗೊಳಿಸಬೇಕಾಗಿದೆ. ಶಿಕ್ಷಣವನ್ನು ಹೊಸ ಬಗೆ 
ಯಲ್ಲಿ ವಿನ್ಯಾಸಗೊಳಿಸಿ ಸಮಾಜಕ್ಕೆ ಅಗತ್ಯವಾದಂತೆ ಉಪಯುಕ್ತವಾಗುವಂತೆ ಅದರ 
ದಿಕ್ಕಿನಲ್ಲಿ ರೂಪಿಸುವುದರಲ್ಲಿಯೇ ಈಗ ನಮ್ಮ ಎಲ್ಲ ಕನಸೂ ನಿಂತಿದೆ. ಇಡೀ ಶಿಕ್ಷಣ 
ಕ್ರಮವು ಎದ್ಯಾರ್ಥಿಗೆ ಒಂದು ತೀವ್ರವಾದ ಅನುಭವವಾಗಬೇಕಾಗಿದೆ ; ಕೇವಲ 
ಜ್ಞ್ಞಾನಸಂಪಾದನೆಯ ಮಾರ್ಗ ಮಾತ್ರವಲ್ಲ. ಶಿಕ್ಷಣವನ್ನು ಮಾನವೀಕರಣಗೊಳಿಸು 
ವುದು ಈಗ ನಮ್ಮ ಕಾಲದ ಅಗತ್ಯವಾಗಿದೆ. ನಮ್ಮ ಜನತೆಯು ಈಗ ಸಾಮಾಜಿಕ 
ಎಚ್ಚರವನ್ನು ಸಮುದಾಯದ ಬೆಳವಣಿಗೆಯನ್ನು, ರೂಪಿಸುವಂತಹ ಧೋರಣೆಯನ್ನು ಶ್ರ 
ರೂಢಿಸಿಕೊಂಡರೆ ಆಗ ನಮ್ಮ ರಾಷ್ಟ್ರದ ಪ್ರಗತಿ ಸಾಧ್ಯ. ಜನತೆಯು ಆರಂಭದ 
ಹಂತದಲ್ಲೇ ಶಿಕ್ಷಣ ಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಸೆಶಾಚದ ಉದ್ದೇಶ. 
ಸಾಂಪ್ರದಾಯಿಕವಾದುದಾಗಿರಲಿ, ಆಧುನಿಕವಾದುದಾಗಿರಲಿ ಶಿಕ್ಷಣದ ಉದ್ದೇಶ 


ಒಬ್ಬ ವ್ಯಕ್ತಿ ಯ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡರೆ ಸಾಲದು, ಅದರ 


13 

ದೃಷ್ಟಿ ಸಾಮಾಜಿಕ, ಆರ್ಥಿಕ, ನೈತಿಕ ಮೌಲ್ಯಗಳನ್ನು ಬೆಳೆಸಿ, ಇಡೀ ಸಮಾಜವನ್ನು 
ಪ್ರಗತಿಯ ಹಾದಿಗೆ ಕೊಂಡೊಯ್ಯುವುದು. ಇದರಿಂದ ಇಡೀ ದೇಶದ ಸಾಮಾಜಿಕ 
ರಚನೆಯಲ್ಲೇ ಕ್ರಾಂತಿಕಾರಕ ಬದಲಾವಣೆಗಳು ಉಂಟಾಗುತ್ತವೆ. 

ಪ್ರಸ್ತು ತ ಶಿಕ್ಷಣ ವ್ಯವಸ್ಥೆಯು ನಿಸ್ತ €ಶಯವಾಗಿ ದೋಷಪೂರಿತವಾದುದು. 
ಕಾರಣವೇನೆಂದರೆ ನೈಪುಣ್ಯ ಮತ್ತು ಜ್ಞಾನವನ್ನು ಸಾಮಾಜಿಕ ಅಗತ್ಯಗಳಿಗೆ ಸಂಬಂಧಿಸ 
ದಂತೆ ವ್ಯಕ್ತಿಗೆ ನೀಡುವುದರಲ್ಲಿ ಅದು ತೊಡಗಿದೆ. ಮತ್ತು ಇಂತಹ ಶಿಕ್ಷಣವೂ ಕೂಡ 
ಸಮಾಜದ ಒಂದು ಸಣ್ಣ ಭಾಗಕ್ಕೆ ಮಾತ್ರ ಮೂಸಲಾಗಿದೆ. ಆ ವರ್ಗವು ಇಂಥ 
ವ್ಯವಸ್ಥೆ ಯಿಂದ ಮತ್ತೆ ಮತ್ತೆ ಶಕ್ತಿ ಯನ್ನು ಪಡೆಯುತ್ತಾ ಹೋಗುತ್ತಿದೆ. ಅದರಾಚೆಗಿನ 
ವಿಶಾಲವಾದ ಜನಸಮುದಾಯವನ್ನು ಈ ಶಿಕ್ಷಣವ್ಯವಸ್ಥೆ ತನ್ನ ಲೆಕ್ಕಕ್ಕೇ ತೆಗೆದು 
ಕೊಂಡಿಲ್ಲ. ದುರ್ಬಲವರ್ಗದ ಮಕ್ಕಳು ಕೆಟ್ಟಶಾಲೆಗಳಿಗೆ ಹೋಗಬೇಕಾಗಿದೆ. ಅಲ್ಲಿ 
ಸರಿಯಾದ ಶಿಕ್ಷಣವ್ಯವಸ್ಥೆ ಯಿಲ್ಲ... ಮೂಳೆಗಳನ್ನು ನಾಯಿಗಳಿಗೆ ತೋರುವಂತೆ ಆ 
ಮಕ್ಕಳಿಗೆ ಬೇಕಾಬಿಟ್ಟಿಯಾಗಿ ಶಿಕ್ಷಣದ ಹೆಸರಿನಲ್ಲಿ ಏನನ್ನೋ ನೀಡಲಾಗುತ್ತಿದೆ. 
ಇಂಥ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರಾಥಮಿಕ ಶಿಕ್ಷಣ ಎಂಬುದು ಕೇವಲ ಆತ್ಮವಂಚನೆ. 
ತತ್ವ ಮತ್ತು ಆಚರಣೆಗಳ ನಡುವೆ ಇಲ್ಲಿ ದೊಡ್ಡ ಕಂದಕವೇ ಇದೆ. “ಸಶಾಚ'ವು 
ಜನತೆಯ ಚಳುವಳಿ. ಜನತೆಯ ಹಕ್ಕುಬಾಧ್ಯತೆಗಳನ್ನು ಅವರಿಗೆ ತಿಳಿಸಿಕೊಡುವುದು 
ಇದರ ಉದ್ದೇಶ. ಇದರಿಂದಾಗಿ ರಾಷ್ಟ್ರಿ €ಯ ಸಂಪತ್ತಿನಲ್ಲಿ ತಮ್ಮ ಪಾಲನ್ನು ಅವರು 
ಆತ್ಮಸ್ಥೈರ್ಯದಿಂದ ಕೇಳಿ ಪಡೆಯಲು ಸಮರ್ಥರಾಗುತ್ತಾರೆ. ಸಾಮಾಜಿಕ ಸಂಸ್ಥೆಗಳಲ್ಲಿ 
ಸಕ್ರಿಯವಾಗಿ ಮತ್ತು ಜವಾಬ್ದಾ ರಿಯುತವಾಗಿ ಪಾಲ್ಗೊಳ್ಳು ವುದನ್ನು ಅವರು 
ಕಲಿಯುತ್ತಾರೆ. ಆದುದರಿಂದ ಈಗ ಆಗಬೇಕಾದ್ದು ತೇಪೆ ಕೆಲಸವಲ್ಲ ; ಆಮೂಲಾಗ್ರ 
ವಾದ ಬದಲಾವಣೆ. ಇದರಿಂದ ಇಡೀ ಸಮುದಾಯವು ಶಿಕ್ಷಣ ಕಾರ್ಯಕ್ರಮದಲ್ಲಿ 
ಅರ್ಥಪೂರ್ಣವಾಗಿ ಪಾಲ್ಗೊಳ್ಳು ವುದು ಸಾಧ್ಯವಾಗುತ್ತ ದೆ. ಅದಕ್ಕಾಗಿಯೇ ಹಿಂದೆ 
ಹೇಳಿದ್ದು ; “ಸಶಾಚವು' ಒಂದು ಜನತಾ ಚಳುವಳಿ. ಯಾರೋ ಒಬ್ಬಿ ಬ್ಬರು 
ಕಲ್ಪಿಸಿರುವ ತತ್ವ ಅಥವಾ ಕಾರ್ಯಯೋಜನೆಯಲ್ಲ. 

ಮೇಲೆ ಹೇಳಿದಂತೆ ನಮ್ಮ ಚಳುವಳಿಯ ಕೇಂದ್ರ ಜನಸಮುದಾಯ ; ಅದರಲ್ಲೂ 
ದುರ್ಬಲವರ್ಗ. ಈ ಚಳುವಳಿಯಲ್ಲಿ ಅವರ ಪಾಲ್ಗೊಳ್ಳುವಿಕೆಗೆ ನಾವು ವಿಶೇಷ 
ಗಮನವನ್ನು ನೀಡಬೇಕಾಗಿದೆ. ಅವರು ಒಗ್ಗಟ್ಟಾಗಿ ಹೊಸಮೌಲ್ಯಗಳನ್ನು ಪ್ರಗತಿ 
ಶೀಲ ಮನೋಭಾವವನ್ನು ರೂಢಿಸಿಕೊಂಡು ಹೊಸ ಬದುಕಿನ ಕ್ರಮಗಳನ್ನು ಕಂಡು 
ಕೊಳ್ಳೆ ಬೇಕಾಗಿದೆ. ನಮ್ಮ ಕಾರ್ಯಕರ್ತರ ಗುರಿ ಇಂಥ ಜನಸಮುದಾಯದ ಸುಪ್ತ 
ಶಕ್ತಿಯನ್ನು ಅನಾವರಣಗೊಳಿಸುವತ್ತ ಕೇಂದ್ರೀಕೃತವಾಗಬೇಕಾಗಿದೆ. 

ಒಟ್ಟು ಜನಸಂಖ್ಯೆಯಲ್ಲಿ ಶೇ. 70ರಷಿ ಸರುವ ದುರ್ಬಲವರ್ಗವು ಸರ್ಕಾರ ತಮ್ಮ 
ಜೀವನ ಸುಧಾರಣೆಗಾಗಿ ರೂಪಿಸುವ ಕಾರ್ಯಕ್ರಮಗಳ, ಸ್ಸಾ ಪಿಸುವ ಸಂಸ್ಥೆಗಳ 


14 


ಸರಿಯಾದ ಉಪಯೋಗವನ್ನು ಪಡೆದುಕೊಳ್ಳ ಬೇಕಾಗಿದೆ. ಮಾತ್ರವಲ್ಲ, ಆ 
ಜವಾಬ್ದಾರಿಯನ್ನು ತಾವೇ ವಹಿಸಿಕೊಳ್ಳ ಬೇಕಾಗಿದೆ. “ಸಶಾಚ' ಚಳುವಳಿಯಲ್ಲಿ 
ಜನಸಮುದಾಯವೇ ನೇರವಾಗಿ ಪಾಲ್ಗೊಳ್ಳು ತ್ತದೆ. ತಮ್ಮ ಮಕ್ಕಳ ಶಿಕ್ಷಣ ಉತ್ತಮ 
ಗೊಳ್ಳಲು ಅಧ್ಯಾಪಕರ ಜೊತೆ, ಶಿಕ್ಷಣ ಸಂಸ್ಥೆಯ ಅಧಿಕಾರಿಗಳ ಜೊತೆ, ಶಿಕ್ಷಣ 
ಇಲಾಖೆಯ ಜೊತೆ ಅವರು ಉತ್ತಮ ಸಂಬಂಧ ಇರಿಸಿಕೊಂಡು ಸೂಕ್ತ ಬದಲಾವಣೆ 
ಯನ್ನು ತರಲು ಪ್ರ ಯತ್ನಿಸುತ್ತಾರೆ. ಸಾಂಪ್ರದಾಯಿಕ ಶಾಲೆಗಳಿಗಿಂತ, ಈಗ ಅಸ್ತಿತ್ವ 
ದಲ್ಲಿರುವ ಸಮೂಹ ಶಿಕ್ಷಣಕ್ಕಿಂತ "ಸಶಾಚ' ಭಿನ್ನವಾಗುವುದು ಇಲ್ಲಿಯೇ. 

ಜನಸಮುದಾಯ ಶಿಕ್ಷಣ ಸಂಸ್ಥೆಯಲ್ಲಿ ನೇರವಾಗಿ ಪಾಲ್ಗೊಳ್ಳು ವುದು ಆರಂಭದ 
ಹಂತ. ಕ್ರಮೇಣ ಸಮಾಜದ ಎಲ್ಲ ಸಾರ್ವಜನಿಕ ಸ:ಸ್ಥೆಗಳಲ್ಲಿಯೂ-ಉದಾಹರಣೆಗೆ 
ಐಆರ್‌ಡಿಪಿ, ಆರೋಗ್ಯಇಲಾಖೆ ಇತ್ಯಾದಿ--ಇವರು ಸಕ್ರಿಯವಾಗಿ ಪಾಲ್ಗೊಳ್ಳೆ 
ಬೇಕೆಂಬುದು "ಸಶಾಚದ'ದ ಗುರಿ. ಈ ಸಂಸ್ಥೆಗಳು ತಮ್ಮ ಉದ್ದೇಶಕ್ಕನುಗುಣವಾಗಿ 
ಕೆಲಸ ಮಾಡಬೇಕು ಮತ್ತು ಸೇವೆಯ ಗುಣಮಟ್ಟವನ್ನು ಉತ್ತ ಮಪಡಿಸಿಕೊಳ್ಳ ಬೇಕು. 
ಹಾಗೆ ಮಾಡುವುದು ಜನಜಾಗೃತಿಯಿಂದ ಮಾತ್ರ ಸಾಧ್ಯ. ಸರ್ಕಾರವಾಗಲೀ, 
ಸಾರ್ವಜನಿಕ ಸಂಸ್ಥೆ ಗಳಾಗಲೀ ಜನಹಿತಕ್ಕೆ ಬದ್ಧವಾಗಿರಬೇಕು. ಸರ್ಕಾರ ಇಂಥ 
ಜವಾಬ್ದಾ ರಿಯನ್ನು ವಹಿಸಿಕೊಂಡರೂ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸು 
ವಲ್ಲಿ ಅದು ಸಫಲವಾಗಿಲ್ಲ. ಸಮಾಜದಲ್ಲಿ ರೂಢಿಗತವಾಗಿರುವ ದೋಷಗಳನ್ನು, 
ಬದಲಾನಣೆಗೆ ಅಡ್ಡಿಯಾಗಿರುವ ಶಕ್ತಿ ಗಳನ್ನೂ ಮಾರಿ ಕೆಲಸ ಮಾಡಲು "ಸಶಾಚ' 
ಶ್ರಮಿಸುತ್ತದೆ. ಜನತೆಯಲ್ಲಿರುವ ವಿವಿಧ ರೀತಿಯ ಶಕ್ತಿ ಸಾಮರ್ಥ್ಯಗಳನ್ನು ಬೆಳಕಿಗೆ 
ತಂದು ಅವರ ಜೀವನ ಹಸನು ಮಾಡಲು ಪ್ರಯತ್ನ ಪಡುತ್ತದೆ. 


“ಸಶಾಚ'ದ ಗುರಿಗಳು 


]. ಎಲ್ಲರಿಗೂ ಪ್ರಾಥಮಿಕ ಶಿಕ್ಷಣ ದೊರಕಬೇಕು. ಅದರಲ್ಲೂ ವಿಶೇಷವಾಗಿ 
ದುರ್ಬಲ ವರ್ಗದವರಿಗೆ ಶಿಕ್ಷಣ ದೊರಕಲೇಬೇಕು ಎಂಬುದರ ಬಗ್ಗೆ ಒತ್ತುಕೊಟ್ಟು 
ಸಮಗ್ರ ನೀತಿಯೊಂದನ್ನು ರೂಪಿಸುವುದು. 


೧. ಸಾರ್ವಜನಿಕ ಪ್ರಾ ಥಮಿಕ ಶಿಕ್ಷಣ ಸಂಸ್ಥೆಗಳನ್ನು ಅಧಿಕಾರ ವಿಕೇಂದ್ರಿ "ಕರಣ 
ಪದ್ಧತಿ ಹಾಗೂ ಜನಸಮುದಾಯದ ಪಾಲ್ಗೊಳ್ಳು ವಿಕೆ-ಇವುಗಳ ಆಧಾರದ ಮೇಲೆ 


3. ಜಾತಿ, ಧರ್ಮ, ವರ್ಗ, ವರ್ಣ, ಲಿಂಗ-ಈ ಯಾವುದೇ ಭೇದವೂ 


ಮುಖ್ಯವಾಗದೆ ವ್ಯಕ್ತಿ ಯನ್ನು ವ್ಯಕ್ತಿ ಯಾಗಿಯೇ ಗುರುತಿಸಿ ಗೌರವಿಸುವ ಸಮಾಸ 
ನಿರ್ಮಾಣದತ್ತ ನ ಚಳುವಳಿಯನ್ನು ಕೊಂಡೊಯ್ಯುವುದು. 


15 


4. ರೂಢಿಗತ ಜಡ ನಂಬಿಕೆಗಳನ್ನು ಹೋಗಲಾಡಿಸಿ ಹೊಸ ಆಲೋಚನೆಗಳನ್ನು 
ಜನತೆಯಲ್ಲಿ ಬೆಳೆಸುವುದು, ಸಾಂಸ ತಿಕ ಬದಲಾವಣೆಯ ಮೂಲಕ ಸಾಮಾಜಿಕ 
ಬದಲಾವಣೆಗೆ ಪ್ರಯತ್ನಿಸುವುದು, ಒಟ್ಟಾರೆ ಸಮಾಜವನ್ನೇ ಆಮೂಲಾಗ್ರವಾಗಿ 
ಬದಲಾಯಿ:ಸುವುದು-ಇದರ ಗುರಿ. 

೨: ಸರ್ಕಾರದ ನೀತಿಗಳಲ್ಲಿ ಅಗತ್ಯವಾದ ಬದಲಾವಣೆಗಳನ್ನು ತರಲು 
ಪ್ರಯತ್ನಿಸುವುದೂ ಕೂಡ ಇದರ ಗುರಿಗಳಲ್ಲಿ ಒಂದು. 


J 


“ಸಶಾಚ'ದ ಉದ್ದೇಶಗಳು 

1. ಆಯ್ದ ಗ್ರಾಮೀಣ ಪ್ರದೇಶಗಳಲ್ಲಿ 6 ರಿಂದ 14ರ ವಯಸ್ಸಿನ ಗುಂಪಿನ 
ಮಕ್ಕಳಿಗೆ ಸಾರ್ವತ್ರಿಕವಾಗಿ ಪ್ರಾಥಮಿಕ. ಶಿಕ್ಷಣವನ್ನು ನೀಡಲು ನಿರಂತರವಾಗಿ 
ಶ್ರಮಿಸುವುದು. 

2. ಆಯ್ದ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಶಾಲೆಗಳ ಗುಣ 
ಮಟ್ಟವನ್ನು ಸುಧಾರಿಸುವುದು ; ಶಿಕ್ಷಣವನ್ನು ಜೀವನಕ್ಕೆ ಸಂಗತವಾಗುವಂತೆ 
ರೂಪಿಸುವುದು. 

3, ಆಧುನಿಕ ಶಿಕ್ಷಣ ವಿಧಾನಗಳನ್ನು ಹಾಗೂ ಶಿಕ್ಷಣ ಸಹಾಯಕ ಸಾಮಗ್ರಿ 
ಗಳನ್ನು ಪ್ರಾ ಥಮಿಕ ಶಾಲೆಗಳಿಗೆ ಒದಗಿಸಿಕೊಡುವುದು. 

4. ಅಧ್ಯಾಪಕರಿಗೆ ಇಂಥ ಶಿಕ್ಷಣ ವಿಧಾನದಲ್ಲಿ ಸಕ್ರಿಯವಾಗಿ ತೊಡಗಲು 
ಸಾಧ್ಯವಾಗುವಂತೆ ಅಗತ್ಯ ಒಳನೋಟಗಳನ್ನು ಒದಗಿಸಿಕೊಡುವುದು. ಅಗತ್ಯವಿದ್ದ ಕಡೆ 
ಅಧ್ಯಾಪಕರ ಗುಣಮಟ್ಟವನ್ನು ಸುಧಾರಿಸಲು ಪ್ರ ಯತ್ನಿಸುವುದು. 

೨. ದುರ್ಬಲ ವರ್ಗವು ಶಿಕ್ಷಣ ಸಂಸ್ಥೆಗಳೊಡನೆ ನಿಕಟ ಸಂಪರ್ಕವಿರಿಸಿ 
ಕೊಳ್ಳು ವುದರ ಮೂಲಕ ತಮಗೆ ಸೇವೆ ಸಲ್ಲಿಸುತ್ತಿ ರುವ ಸಂಸ್ಥೆಗಳು ಸರಿಯಾದ ಕ್ರ ಮದಲ್ಲಿ 
ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳು ವುದು. ಅಂದರೆ ಅವುಗಳ ಮೇಲೆ ಸೂಕ್ತ 
ಹತೋಟಿ ಪಡೆದುಕೊಳ್ಳು ವುದು. 

6. ದುರ್ಬಲ ವರ್ಗದಲ್ಲಿ ಅವರ ಸ್ವಸಾ ುರ್ಥದ ಬಗ್ಗೆ ಅರಿವು ಮೂಡಿಸಿ 
ಈಗ ಕೇಂದ್ರೀಕೃತವಾಗಿರುವ ಅಧಿಕಾರ ಎಲ್ಲರಿಗೂ ಸಮಾನವಾಗಿ ದೊರೆಯುವಂತೆ 
ಮಾಡುವುದು ; ದುರ್ಬಲ ಜನದ ಆಕ್ರಂದನ ಶಕ್ತಿಪೂರ್ಣ ಪ್ರತಿಭಟನೆಯಾಗಿ ರೂಪು 
ಗೊಳ್ಳೆ ಲು ನೆರವಾಗುವುದು ; ಅವರು ರಾಷ್ಟ್ರಜೀವನದ. ಪ್ರಮುಖ ಘಟನೆಗಳಲ್ಲಿ, 
ನಿರ್ಧಾರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳು ವಂತೆ ಮಾಡುವುದು. 

7. ಹೊಸಬಗೆಯ ಶಿಕ್ಷಣದ ಮೂಲಕ ದುರ್ಬಲ ವರ್ಗ ಸಂಘಟಿತವಾಗುವಂತೆ 
ಮಾಡಿ, ಅವರ ಅಭಿಲಾಷೆಗಳನ್ನು ಒಗ್ಗಟ್ಟಾಗಿ ಸಾಧಿಸಿಕೊಳ್ಳು ವಂತೆ ಮಾಡುವುದು. 

8. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಗತಿಗೆ ಅಡ್ಡಿಯಾಗಿರುವ ಕೆಲವು ನಂಬಿಕೆ 


16 


ಗಳನ್ನು ನಿರ್ಮೂಲನ ಮಾಡಿ, ಅವರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ 
ನೆರವಾಗುವುದು. 

9, ಜನತೆಯಲ್ಲಿರುವ ಸೃಜನಶೀಲ ಶಕ್ತಿ ಯನ್ನು, ವಿಶ್ಲೆ ೀಷಣಾ ಸಾಮರ್ಥ್ಯವನ್ನು 
ವಿಕಾಸಗೊಳಿಸಿ ತಮ್ಮ ಸಮಸ್ಯೆಗಳಿಗೆ ತಾವೇ ಪರಿಹಾರ ಕಂಡುಕೊಳ್ಳು ವ ಶಕ್ತಿ ಯನ್ನು 
ಅವರಲ್ಲಿ ಉದ್ದೀಪನಗೊಳಿಸುವುದು. 
ಕಾರ್ಯನಿಧಾನ 

ಸ್ಥಳ: ಸುಮಾರು ಏಳು ಅಥವಾ ಎಂಟು ಕಿ.ಮಾ. ಸುತ್ತಳೆತೆಯಲ್ಲಿರುವ 
ಹಳ್ಳಿಗಳ ಗುಂಪು ಈ ಚಳುವಳಿಯ ಕ್ಷೇತ್ರ, ಈಗಾಗಲೇ ಕಾರ್ಯಪ್ರ ವೃತ್ತ ವಾಗಿರುವ 
ಸ್ವಯಂಸೇವಾ ಸಂಸ್ಥೆಗಳ ಜೊತೆಗೂಡಿ ವ್ಯಕ್ತಿ -ವ್ಯಕ್ತಿ ಗಳ ನಡುವೆ ಹಳ್ಳಿ ಹಳ್ಳಿಗಳ 
ನಡುವೆ ಅರ್ಥಪೂರ್ಣ ಸಂವಾದದ ಮೂಲಕ ಅವರಲ್ಲಿ ಅರಿವು ಮೂಡಿಸಿ, ದುರ್ಬಲ 
ವರ್ಗದ ಬದುಕಿನ ಸುಧಾರಣೆಗೆ ಪ್ರಯತ್ನಿಸುವುದು ನಮ್ಮ ಉದ್ದೇಶ. 


| ಕ 
11 Fk 
Wert 
10 
ಇ sk We 
ಇ 


[೨ 
WH 


ಚಿತ್ರ; ಹನ್ನೆರಡು ಹಳ್ಳಿಗಳ ಒಂದು ಸಮೂಹ 
ದುರ್ಬಲವರ್ಗದ ಏಳಿಗೆಗಾಗಿ ಯಾವ ರೀತಿಯ ಪ್ರಯತ್ನಗಳೂ ನಡೆಯದ 
ಹಳ್ಳಿಗಳಲ್ಲಿ "ಸಶಾಚ' ಚಳುವಳಿಯನ್ನು ನಾವು ಆರಂಭಿಸಬೇಕಾದಾಗ ನಮ್ಮ ಕಾರ್ಯ 
a ಆ 
ಕರ್ತರ ಗುಂಪು ಅಲ್ಲಿಯೇ ನೆಲೆಸುತ್ತದೆ. ಅಲ್ಲಿಯ ಜನರೊಂದಿಗೆ ಒಡನಾಟ ಬೆಳೆಸಿ, 


17 


ಅವರಿಗೆ ಹತ್ತಿರವಾಗಿ ಅವರೊಡನೆ ಸ್ನೇಹಪೂರ್ಣ ಸಂಬಂಧ ಸ್ಥಾಪಿಸಿ ಸಿಕೊಂಡು 
ಅವರನು ಅರ್ಥಮಾಡಿಕೊಳ್ಳಲು ಪ್ರ ಪ ಯತ್ತಿ ಸಲಾಗುತ್ತ ದೆ. ಈ ಪ್ರಕಿ ಕ್ರಿಯೆಯಲ್ಲಿ ಅಲ್ಲಿನ 
ಸಾಮಾಜಿಕ ದೋಷಗಳನ್ನು ಸ್ತಿ ತೀರಾ ಅಗತ್ತವೆನ್ನಿಸಿದಲ್ಲಿ ಮಾತ್ರ ಅಲ್ಲಿ “ಸಶಾಚ' 
ಚಳುವಳಿಯನ್ನು ಆರಂಭಿಸುತ್ತೇವೆ. 

“ಸಶಾಚ'ದ ಮುಖ್ಯ ಸೂತ್ರವೇ “ಬಾಂಧವ್ಯ”. ನಾವೆಲ್ಲ ಒಂದೇ-ಎಂಬ 
ಭಾವನೆಯನ್ನು ಆರಂಭದ ಹಂತದಲ್ಲಿಯೇ ಮೂಡಿಸಲು ನಮ್ಮ ರ್ಯ ಕರ್ತರ ಗುಂಪು 
ಶ್ರಮಿಸುತ್ತ ದ್ರೆ ಅಲ್ಲಿಯ ಜನರೊಡನೆ ಉತ್ತಮ ಬಾಂಧವ್ಯ ರೂಢಿಸಿಕೊಳ್ಳ ಲು 
ಪ ರ್ರಯತ್ನ್ನಿ ಸುತ್ತ ದೆ. ಜನತೆ ಎಲ್ಲದಕ್ಕೂ ಕಾರ್ಯ ಕರ್ತರನ್ನು ಅವಲಂಬಿಸುವ ಪದ್ದ ತಿಯನ್ನು 
ಹೋಗಲಾಡಿಸಿ, ತನ್ನ ಸ ಸ ಶಕ್ತಿ ಯಿಂದಲೇ ಪರಿಹಾರ ಕಂಡುಕೊಳ್ಳು ವಂತೆ ಅವರಲ್ಲಿ ಆತ್ಮ 
ವಿಶ್ವಾಸ ಸೆ ಮೂಡಿಸುವ ರೀತಿಯ ಕಾರ್ಯವಿಧಾನಗಳನ್ನು ನಾವು ರೂಪಿಸುತ್ತೇವೆ. ಇದರಲ್ಲಿ 
ಮುಖ್ಯ ವಾಗಿ ಸ್ಥಳೀಯ ಅನುಕೂಲಗಳನ್ನು ಅಲ್ಲಿಯ ಸೌಲಭ್ಯಗಳನ್ನು ಚಳುವಳಿಗೆ 
ಪೂರಕಫುಗುವಂತೆ ಬಳಸಿಕೊಳ್ಳ ಲಾಗುತ್ತದೆ. 

ಸಂಘಟನೆಯ ಉದ್ದೇಶ ಪ್ರಸ್ತುತ ಅಸ್ಮಿ ತ್ವ ದಲ್ಲಿರುವ ಮೌಲ್ಯ ಗಳನ್ನು 
ಬದಲಾವಣೆಗೆ ಗುರಿಪಡಿಸುವುದು ಮಾತ್ರವಲ್ಲ, ಹೊಸ ಮೌಲ್ಯಗಳನ್ನು ದುರ್ಬಲವರ್ಗಕ್ಕೆ 
ಸೃಷ್ಟಿಸಿಕೊಡುವುದೂ ಆಗಿದೆ. ಏಕೆಂದರೆ ಅಸ್ತಿತ್ವದಲ್ಲಿರುವ ಮೌಲ್ಮವ್ಯವಸ್ಥೆಯೂ 
ಸಬಲವರ್ಗಗಳಿಗೆ ಮಾತ್ರ ಪೂರಕವಾಗಿದೆ. ಹೊಸ ಮೌಲ್ಯಗಳ ಸೃಷ್ಟಿಯಿಂದ ಕಾರ್ಯ 
ರೂಪಕ್ಕೆ ಬರುವ ಬದಲಾವಣೆಗಳು ಜೀವನದಲ್ಲಿಯೂ ಕಾಣಿಸಿಕೊಂಡು ಸೂಕ್ತ ಸಾಮಾಜಿಕ 
ಕ್ರಿಯೆಗೆ ಸಮುದಾಯವನ್ನು ಪೋಷಿಸುವಂತೆ “ಸಶಾಚ'ವು ಕಾರ್ಯಪ್ಪ ವೃತ್ತ ವಾಗುತ್ತದೆ. 


ಪಾಲ್ಗೊಳ್ಳು ವಿಕೆ 

ಹೆಚ್ಚು ಸವಲತ್ತು ಗಳನ್ನು ಪಡೆಯದ ವರ್ಗ ಕ್ಕೆ. ಅವರ ಪರಿಸ್ಥಿ ತಿಯನ್ನು ಅರ್ಥ 
ಮಾಡಿಕೊಳ್ಳಲು, ಅವರ ಸಾಮರ್ಥ, ಹಾಗೂ ಚರ್ಚೆಯ ಗಳನ್ನು 'ಗುರ್ತಿಸಿಕೊಳ್ಳೆಲು 
ಶಿಕ್ಷಣ ನೆರವಾಗಬೇಕು. ನಿರ್ಣಯ ಕೈಗೊಳ್ಳು ವ ಅವರ ಸಾಮರ್ಥವನ್ನು ಬಲಪಡಿಸಲು, 
ತಮಗಾಗುತ್ತಿರುವ ಅನ್ಯಾಯದ ಅರಿವು ಮೂಡಿ, ಅದನ್ನು ಎದುರಿಸಲು ಹೋರಾಟ 
ಮಾಡುವ ಜಾಗೃತಿ ಮೂಡಲು ಈ ಶಿಕ್ಷಣ ಜನತೆಗೆ ನೆರವಾಗಬೇಕು. ತಮ್ಮಲ್ಲೆ ಇರುವ 
ಅಸಾಮಾನ್ಯ ಸುಪ್ತ ಶಕ್ತಿ ಯ ಅರಿವು ಹಾಗೂ ಸುತ್ತ ಮುತ್ತಲಿನ ಸಂಪನ್ಮೂಲಗಳನ್ನು 
ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವ ಜಾಣ್ಮೆ-ಅವರಲ್ಲಿ ಮೂಡಬೇಕು. ಇದು ಹೊಸ 
ಜನಾಂಗವೊಂದರ ನಿರ್ಮಾಣಕ್ಕೆ ಹಾದಿ ಮೂಡಿಕೊಡುತ್ತದೆ. 


ಕಲಿಕೆಗಾಗಿ ಕಲಿಕೆ 
ಆತ್ಮಗೌರವ್ಹಹಾಗೂ ಆತ್ಮವಿಶ್ವಾಸವನ್ನು ಜನತೆಯಲಿ ಮೂಡಿಸುವ ಮೂಲಕ 


18 


ಅವರಲ್ಲಿ ಹೊಸ ವ್ಯಕ್ತಿತ್ವ ರೂಪುಗೊಳ್ಳೆ ಲು ಅವಕಾಶ ಮಾಡಿ ಕೊಡಬೇಕು. ಇದು 
ಅವರಲ್ಲಿ ಉನ್ನತ ಆಕಾಂಕ್ಷೆಗಳನ್ನು, ಅದನ್ನು ಸಾಧಿಸುವ ಬಲವನ್ನು ನೀಡುತ್ತದೆ. 
ಪರಸ್ಪರ ಒಬ್ಬ ರಲ್ಲಿ ಮತ್ತೊ ಬ್ಬ ರಿಗೆ. ಗೌರವ, ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತ 
ಪಡಿಸುವ ಸ್ಪಾತ ಂತ್ರ್ಯ, ಸಹಜವಾಗಿ ಎಲ್ಲರೊಡನೆ ಪ ಲ್ಲೊ ಳ್ಳು ವ, ಬೆರೆಯುವ ಮನೋ 
ಜಾವ ಆರ ವಾತಾವರಣ ನಿರ್ಮಾಣ ಕಲಿಯುವಿಕೆಗೆ ಶೀರಾ ಛತ್ರ. ಇಂಥ ವಾತಾವರಣ 
ಮಕ್ಕಳಾಗಲೀ, ವಯಸ್ಕ ರಾಗಲೀ ತಮ ಮ್ಮವ್ಯ ಕ್ರಿ ತ್ವವನ್ನು ಪ್ರ ಬುದ್ಧ ವಾಗಿ ಬೆ ಬೆಳೆಸಿಕೊಳ್ಳೆ ಲು 
ಅವಕಾಶ ಕಲ್ಪಿ ಸಿಕೊಡುತ ದೆ, ತನ ಸ್ಮೊಲ ಲಕ ಇಡೀ ಸಮಾಜ ಅಥ ಸೊರ್ಣ ಬದಲಾವ 
ಯತ್ತ ಹೊರಳುತ್ತದೆ. 

ಇಂತಹ ವಾತಾವರಣದಲ್ಲಿ ಜನ ತಮ್ಮ ಕಲಿಕೆಯ ಸ್ಪಷ್ಟ ಗುರಿಯನ್ನು ಕಂಡು 
ಕೊಳ್ಳು ತ್ತಾರೆ. ಅವರ ಕಲಿಕೆಯ ಉದ್ದೇಶ "ಉನ್ನತ ಮಟ್ಟದಾ ಗುತ್ತ ಜಿ. ಸ್ಪಾರ್ಥ 
ರಹಿತರಾಗಿ, ಸಮಾಜಕ್ಕಾಗಿ, ಸಮಾಜಕಲ್ಯಾಣಕ್ಕಾಗಿ ದುಡಿಯಬೇಕೆನ್ನುವ ಆಸಕ್ತಿಯನ್ನು 
ಎಲ್ಲರಲ್ಲೂ ಸಮಾನವಾಗಿ ಬೆಳೆಸಲು ಇದು ನೆರವಾಗುತ್ತದೆ. ಬೇರೆ ಮಾತುಗಳಲ್ಲಿ 
ಹೇಳುವುದಾದರೆ, ತಮ್ಮ ಕಲಿಕೆ ಹಾಗೂ ನೈಪುಣ್ಯಗಳನ್ನು ಉತ್ತ ಮಪಡಿಸಿಕೊಳ್ಳೆಲು, 
ಅವರು ಆ ಕ್ಷೇತ್ರದ ನಿಪುಣರನ್ನು, ಪ್ರ ತಿಭಾವಂತರನ್ನು ಭೇಟಿಮಾಡಿ ಅವರ ಮೂಲಕ 
ತಮ್ಮ ಸಾಮರ್ಥವನ್ನು ಬೆಳೆಸಿಕೊಳ್ಳು ವ ಆಸಕ್ತಿ ಯನ್ನು ದುರ್ಬಲ ಜನಾಂಗದಲ್ಲಿ ನಾವು 
ಮೂಡಿಸಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವ ಕೆಲಸವನ್ನು ಯಾವಾಗ 
ಮಾಡಬೇಕು ಎಂಬ ವಿವೇಚನೆಯನ್ನು ಅವರಲ್ಲಿ ನಾವು ಬೆಳೆಸಬೇಕು. ಆಗ ಅವರು 
ತಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಸ್ಪ ಷ್ಟ ಕಲ್ಪನೆ ಬೆಳೆಸಿಕೊಂಡು ಮುಕ್ತ ಮನಸ್ಸಿನಿಂದ 
ಕ್ರಿಯಾಶೀಲರಾಗುತ್ತಾರೆ. 

ಜನರಲ್ಲಿರುವ ಶಕ್ತಿ ಸಾಮಥ್ಥ್ಯಗಳನ್ನು ಬಳಸಿಕೊಂಡು, ಅವರ ಅಗತ್ಯಕ್ಕನುಗುಣ 
ವಾದ ಶಿಕ್ಷಣದತ್ತ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು. ಅವಕಾಶಗಳಿ 
ಗಾಗಿ ಕಾಯುವ ಬದಲು ಅಂತಹ ಅವಕಾಶಗಳು ಆ ಸಮಾಜದಲ್ಲಿಯೇ 
ನಿರ್ಮಾಣವಾ ಗುವಂತೆ ನಾವು ನೋಡಿಕೊಳ್ಳ ಬೇಕು. ನಿದರ್ಶನಗಳ ಮೂಲಕ, ಮಾದರಿ 
ಪ್ರ ಯಾಗ ಮೂಲಕ ಜನತೆ ತಮಗೆ ಅಗತ ವಾದ, ಸರಿಹೊಂದುವಂತಹ ನೆ ಪುಣ್ಯ 
ಬೆಳೆಸಿಕೊಳ ಸಲು; ತಮ ಲ್ಲಿರುವ ಸಾ ಮರ್ಥ್ಯ ವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಲು 
ನಾವು ನೆರವಾಗಬೇಕು. 


ಜನಸಂಘಟನೆಯನ್ನು ಬಲಸಡಿಸುವುದು 


ಈ ಮೊದಲೇ ತಿಳಿಸಿದಂತೆ *ಸಶಾಚ'ದ ಗುರಿ ಜನಸ ಘಟನೆಯನ್ನು ಬಲಪಡಿಸು 
ವುದು. ಜನರು ಮುಕ್ತ ವಾಗಿ ಹಾಗೂ ಸ್ವತಂತ್ರ ವಾಗಿ ತಮ್ಮ ಕೆಲಸಗಳನ್ನು ತಾವೇ 
ಮಾಡಿಕೊಳ್ಳ ಲು ನೆರವಾಗುವುದು ನಮ್ಮ ಮುಖ್ಯ. ಉದ್ದೇಶ. ಇದರಿಂದಾಗಿ ಜನರು 


19 


ತಮ್ಮ ಕೆಲಸಗಳಿಗೆ ಸ ಯಂ ಸೇವಾ ಸಂಸ್ಥೆ ಗಳನ್ನು ಅವಲಂಬಿಸುವುದು ಕಡಿಮೆಯಾಗು 
ತ್ರ ದೆ ಮಾತ್ರವಲ್ಲ, ಲಿವರ ಸ ಸಾಮರ್ಥ ಶಕ್ತಿ ಬಲಗೊಳು ತ್ರ ದೆ. 


ಇದೊಂದು ನಿರಂತರ ಪ್ರಕ್ರಿಯೆ : 

“ಸಶಾಚದ' ಪರಿಣಾಮವನ್ನು ನಾವು ಚಳುವಳಿಗೆ ಆಯ್ದು ಕೊಂಡ ಹಳ್ಳಿಗಳಿಂದ 
ಸುತ್ತಮುತ್ತಲ ಹಳ್ಳಿಗಳಿಗೂ ಅದರ ಪ್ರಭಾವ ಹಬ್ಬುವ ರೀತಿಯಲ್ಲಿ ನಾವು ಕಾಣ 
ಬಹುದು. ಹೀಗೆಯೇ ಇದು ಸರಪಳಿಯಂತೆ ಮುಂದುವರೆಯುವ ನಿರಂತರ ಕ್ರಿಯೆ 
ಯಾಗಿದೆ. 


ಮೌಲ್ಯಮಾಪನ 

“ಸಶಾಚ'ದ ನಿರ್ದಿಷ್ಟ ಗುರಿಗಳನ್ನು ಯಾವ ಪ್ರಮಾಣದಲ್ಲಿ ನಮ್ಮ ಪ್ರಯೋಗವು 
ಸಾಧಿಸಿದೆ ಎಂಬುದರ ತೀರ್ಕಾ ನದ ಮೇಲೆ ಈ ಪ್ರಯೋಗದ ಮೌಲ್ಯ ಮಾಪನವು 
ನಿಂತಿದೆ. ಅಂದರೆ ಇಂತಹ "ತೀರ್ಮಾನವು ನಾವು ತೆಗೆದುಕೊಂಡ ಕಾರ್ಯಕ್ರ ಆ ಮತ್ತು 
ಕಾಲಮಿತಿಗೆ ಬದ್ಧ ವಾದದ್ದು. ಮತ್ತು ಈ ಕಾರ್ಯಕ್ರ ಮದ ಗುಣಮಟ್ಟ ಹಾಗೂ 
ವಿಸ್ತಾರವನ್ನು ಇದು ಲಕ್ಷಿಸುತ್ತ ಹ: 

ಕಾಸ ಮೌಲ್ಯಮಾಪನಕ್ಕೆ ಸಹಾಯಕ ಸಾಮಗ್ರಿಯಾಗಿ ಒಂದು ಲಿಖಿತ 
ದಾಖಲೆಯನ್ನು ನಾವು ಇಟ್ಟುಕೊಳ್ಳಬೇಕಾಗುತ್ತದೆ. ಈ ದಾಖಲೆಯಲ್ಲಿ ಶೈಕ್ಷಣಿಕ, 
ಆರೋಗ್ಯ, ಸಾಂಸ್ಕತಿಕ್ಕು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು 
ನಮ್ಮ ಕಾರ್ಯಕ್ಷೇತ್ರವನ್ನು ಲಕ್ಷಿಸಿ ದಾಖಲಿಸಲಾಗುತ್ತದೆ. ಸಾಧ್ಯವಾದಲ್ಲಿ ಕಾರ್ಯಕ್ರಮಕ್ಕೆ 
ಮೊದಲಿದ್ದ ಸ್ಥಿತಿಯನ್ನು ಚಲನಚಿತ್ರ ಮತ್ತು ಛಾಯಾಚಿತ್ರಗಳ ಸಹಾಯದಿಂದ 
ದಾಖಲಿಸಿ ಇಟ್ಟುಕೊಳ್ಳ ಲಾಗುತ್ತ ದೆ. 

ಇಂತಹ ಮೌಲ್ಯಮಾಪನವೂ ಕೂಡ ವರ್ಷದ ಯಾವುದೋ ಒಂದು ಹಂತದಲ್ಲಿ 
ಮಾಡಿ ಮುಗಿಸುವಂಥದಲ್ಲ. ಉದ್ದಕ್ಕೂ ನಿರಂತರವಾಗಿ ನಡೆಯಬೇಕಾದುದು. 
ಆದುದರಿಂದ ಲಿಖಿತ ದಾಖಲಾತಿ ಗ್ರ ೦ಥವನ್ನು ನಾವು ಉದ್ದ ಕ್ಕೂ ಎಟ್ಚೆ ರದಿಂದ 
ತುಂಬುತ್ತಾ ಹೋಗಬೇಕಾಗುತ್ತ ದೆ. ಸ್ವಯಂ ಸೇವಕರು ನಡೆಸಿದ ಕ್ಷೇತ್ರಾ ಭ್ಯಾಸದ 
ದಾಖಲೆಗಳು ಮತ್ತು ಈ ಯೋಜನೆಗೆ ಒಳಪಟ್ಟ ಜನರೊಂದಿಗೆ ನಡೆಸಿದ ಚರ್ಚೆಗಳ 
ದಾಖಲೆಗಳು ಮೌಲ್ಯ ಮಾಪನ ಕಾಲದಲ್ಲಿ ಮುಖ್ಯವಾದ ಮಾಹಿತಿಗಳಾಗಿ ಒದಗುತ್ತವೆ. 
ಕ್ಷೇತ್ರದ ಟಿಪ್ಪ ಣಿಗಳು ಸಂಗ್ರ ಹಿತವಾಗಿ ಹೋದಂತೆಲ್ಲಾ ಮೌಲ್ಯಮಾಪನವನ್ನು ಹೆಚ್ಚು 
ವಸ್ತು ನಿಷ್ಠವಾಗಿ ಮಾಡಲು ಬರುತ್ತದೆ. ಇಂತಹ ಮೌಲ್ಯ ಮಾಪನವು ವರ್ತಮಾನದ 
ಸ್ಥಿತಿಗತಿಯನ್ನು ಗುರ್ತಿಸುವುದು "ಮಾತ್ರ ವಲ್ಲದೆ, ಭವಿಷ್ಯದ ಸಾಧ್ಯ ತೆಗಳನ ಸ್ನ ಲಕ್ಷ್ಯ 
ದಲ್ಲಿರಿಸಿಕೊಳ್ಳು ತ್ತದೆ. 


20 


ಸ್ವಯಂ ಸೇವಕ ಸಂಘಟನೆಯು ಆಗಾಗ ತನ್ನ ಪ್ರಾ ಯೋಗಿಕ ವಿಧಾನವನ್ನು 
ಪರೀಕ್ಷಿಸಿಕೊಳ್ಳು ತ್ತಾ, ತಾವು ಮಾಡುತ್ತಿರುವ ಕೆಲಸ ಎ ಜ್ಜ ದುರ್ಬಲರ 
ಉದ್ದಾ ರಕ್ಕೆ ನೆರವಾಗುತ್ತಿ ದೆಯೇ' ಎಂ ದನ್ನು ಚಿಂತಿಸುತ್ತ ದೆ: 

"ಮೌ ಮಾಪನವು ಕೇವಲ ಗುಣಗಳನ್ನು ಮಾತ್ರವಲ್ಲ, ಪ್ರಯೋಗದ ದೋಷ 
ಗಳನ್ನು ಅಷ್ಟೇ ಎಚ್ಚ ರದಿಂದ ಪರಿಶೀಲಿಸ ತ್ರ ದೆ. ಪ್ರತಿಯೊಂದು ನಿಗದಿತ ಮೌಲ್ಯ 
ಮಾನನವೂ ತತ್ಕಾ ಲೀ 2 ಮತ್ತು ಮುಂದಿನ ಕ ಕಾರ್ಯಕ್ರ ಮದ ಸಂಯೋಜನೆಗೆ ಸೂಕ್ತವಾದ 
ಒಳನೋ ಗಳನ್ನು ಕೊಡುವಂಥದು ಎಂಬುದನ್ನು ನಾವು ಮರೆಯುವಂತಿಲ್ಲ. 


ಬಾಲವಾಡಿಗಳು 


ಶೈಕ್ಷಣಿಕ ಚಳುವಳಿಯನ್ನು ಸಾಂದ್ರ ಗೊಳಿಸುವುದು ಬಾಲವಾಡಿಗಳ ಉದ್ದೆ ಶ್ರ. 

ಹೀಗೆ ಮಾಡುವುದರಿಂದ ದುರ್ಬಲವರ್ಗದ ಜೀವನವನ್ನು ವೈಯಕ್ತಿಕ ನೆಲೆಯಲ್ಲೂ 
ಕೊಡ ಸ ನ ರ್ಶಿಸುವುದು ಸಾ ಧ್ಯವಾಗುತ್ತ ದೆ. ಈ ಚಳುವಳಿಯ ಪ ಪ್ರಧಾನ ಅಂಶವೆಂದರೆ 
ದುರ್ಬಲ ವರ್ಗದಲ್ಲಿ ಹೊಸೆ. ಎಚ್ಚರವನ್ನು ಮೂಡಿಸುವುದು. ಈ 
ಜನಾಂಗವು ತಮ್ಮ ಮಕ್ಕಳು ಇಡೀ ದೇಶದ ಒಟ್ಟು ಸಮುದಾಯದಲ್ಲಿ ಬೆರೆತು 
ಯಾವುದೇ ಭೇದ ಭಾವವಿಲ್ಲದೆ, ಪಕ್ಷಪಾತವಿಲ್ಲದೆ ಸಮಾನ ಅವಕಾಶಗಳನ್ನು 
ಪಡೆದು ಅತ್ಯುತ್ತ ಮ ಶಿಕ್ಷಣ ಸಂಸ್ಥೆ ಗಳಲ್ಲಿ ಶಿಕ್ಷಣವನ್ನು ಪಡೆಯುತ್ತಾರೆ 
ಎಂಬ ಅರಿವನ್ನು ಪಡೆಯುವುದರಲ್ಲಿ “ಸಶಾಚ' ದ ಸಾರ್ಥಕ್ಕ ವಿದೆ. ಈ ಮಕ್ಕ ಳು 
ಪಡೆಯುವ ಶಿಕ್ಷಣವು ಹೊಸ ಹೊಸ ಶಿಕ್ಷಣ ತರಗತಿಗಳಿಂದ ಸುಧಾರಿತವಾದುದು 
ಎಂಬುದೂ ಕೂಡ ಮುಖ್ಯವಾದ ಮಾತು. ಇದು ಸಾಧ್ಯವಾಗಬೇಕಾದರೆ ಪ್ರಾಥಮಿಕ 
ಶಿಕ್ಷಣಕ್ಕೆ ಮೊದಲೇ ಮಗುವಿನ ಮನಸ್ಸ ನ್ನು ಸರಿಯಾದ ರೀತಿಯಲ್ಲಿ ತಿದ್ದಿ ಬೆಳೆಸ 
ಬೇಕಾಗುವುದು. ಅಂತಹ ಸಂದರ್ಭದಲ್ಲಿ ಈ ಬಾಲವಾಡಿಗಳು ತುಂಬ ಅಗತ್ಯ. ಈ 
ಆರಂಭದ ಹಂತದಲ್ಲಿ ಮಕ್ಕಳು ಆತ್ಮವಿಶಾ ಸವನ್ನು ಪಡೆಯುವಂತೆ ಅವರ ಮನಸ್ಸ ನ್ನ್ನ 
ರೂಪಿಸಬೇಕಾಗುವುದು. ತಮ್ಮ ಸುತ್ತಲ ಸಂದರ್ಭದ ಸಂಪೂರ್ಣ ಅರಿವು, ಪಡೆದು 
ಕೊಳ್ಳೆ ಬಹುದಾದ ಸ ಸಾಮಾಜಿಕ ನೆ ೈಪುಣ್ಯ ಗಳು ಹಾಗೂ ಸಹಜವಾದ ವಿದ್ಯಾ ದಾಹವನ್ನು 
ಮಕ್ಕ ಳಲ್ಲಿ ಉಂಟುಮಾಡುವುದು ಈ ಬಾಲವಾಡಿಗಳ ಉದ್ದೆ ಪ್ರ, ಸಣ್ಣ ಸಣ್ಣ ಹಳ್ಳಿ 
ಗಳಲ್ಲಿ, ಕುಗ್ರಾಮಗಳಲ್ಲಿ ಬಾ ಲವಾಡಿಗಳನ್ನು ಸ್ಪಾ ಪಿಸುವ ಮೂಲಕ ಈ ಗುರಿಯನ್ನು 
ಸಾಧಿಸಲಾಗುವುದು. ಈಗಾಗಲೇ ಆರಂಭಿಕ ಶಿಕ್ಷಣ ಸಂಸ್ಥೆ ಗಳು ಇರುವಲ್ಲಿ ನಾವು ನಮ್ಮ 
ಬಾಲವಾಡಿಗಳನ್ನು ತೆರೆಯುವ ಅಗತ್ಯ ಎಲ್ಲ. ಎಲ್ಲಿ ನಿಜ ವಾಗಿಯೂ ಅಗತ್ಯ ವಿದೆಯೋ 
ಅಂತಹ ಕಡೆ ಈ ಸಂಸ್ಥೆ ಗಳನ್ನು ಆರಂಭಿಸುವುದು ಒಳ್ಳೆ ಯ ಫಲಿತಾಂಶವನ್ನು ನೀಡುತ್ತ ದೆ. 
ಹಾಗೆ ಬಾಲವಾಡಿಗಳನ್ನು ಆರಂಭಿಸುವ ಮುನ್ನ ಲ ಹಳ್ಳಿ ಯ ಜನರೊಂದಿಗೆ ಆ ಬಗ್ಗೆ 
ಚರ್ಚೆ ನಡೆಸಿ ಅವರಿಗೆ ಅಂತಹ ಸಂಸ್ಥೆ ಯ "ಅಗತ್ಯ ಮನದಟ್ಟಾ ಗುವಂತೆ ಮಾಡಿ ಆ 


2೩1 


ನಂತರ ಬಾಲವಾಡಿಗಳನ್ನು ಸ್ಮಾಪಿಸಬೇಕಾಗುವುದು. ಈ ಬಾಲವಾಡಿಯಲ್ಲಿ ಕೆಲಸ 
ಮಾಡುವ ಶಿಕ್ಷಕರನ್ನು ಆ ಹಳ್ಳಿ ಗಳಿಂದಲೇ ಆರಿಸಿ, ಅವರಿಗೆ ವಿಶೇಷ ರೀತಿಯ ಮಾರ್ಗ 
ದರ್ಶನ ನೀಡಿ ಅವರನ್ನು ಬಾಲವಾಡಿಗಳಿಗೆ ಶಿಕ್ಷಕರಾಗಿ ನೇಮಿಸಬೇಕು. ಆರಂಭದ 
ಹಂತದಲ್ಲಿ ಇಂತಹ ಬಾಲವಾಡಿಗಳಿಗೆ ಸ್ಪಂತ ಕಟ್ಟಡ ಇಲ್ಲದಿರಬಹುದು. ಯಾವುದೇ 
ಸಾರ್ವಜನಿಕ ಕಟ್ಟಡವನ್ನು ನಾವು ಈ ಉದ್ದೇಶಕ್ಕೆ ಬಳಸಬಹುದು. ಅವುಗಳಿಲ್ಲದಿದ್ದರೆ 
ವಾಸದ ಮನೆಗಳಾದರೂ ನಡೆಯುತ್ತದೆ. ಅದೂ ದೊರೆಯದೆ ಹೋದರೆ ಮರದ 
ಕೆಳಗೆ ಶಾಲೆಯನ್ನು ಆರಂಭಿಸಬಹುದು. ಇದರಿಂದ ಸಹಜವಾಗಿಯೇ ಪ ಪ್ರಭಾವಿತರಾಗುವ 
ಜನರು ಬಾಲವಾಡಿಗೆ ಅಗತ್ಯವಾದ ಸ್ಥಳ ಮತ್ತು ಕಟ್ಟ ಡವನ್ನು ದೊರಕಿಸಿಕೊಟ್ಟ 
ಕೊಡುತ್ತಾ ರೆ. ಏಕೆಂದರೆ ಇಂಥ ಸಂಸ್ಥೆ ಗಳಿಂದ ಅವರ ಮಕ್ಕಳಿಗೆ ಆಗುತ್ತಿರುವ ಅನು 
ಕೂಲಗಳನ್ನು ಅವರು ಪ್ರ ತ್ಯಕ್ಷವಾಗಿ ನೋಡಿರುತ್ತಾ ನೊ ಆಗ ಅವರನ್ನು ಸಂಸ್ಥೆ ಗೆ 
ಕಟ್ಟ ಡವನ್ನು ನೀಡಲು, ಅಗತ್ಯವೆನಿಸಿದರೆ ಪ್ರ ಚೋದಿಸುವುದೂ ಸುಲಭ... ಅಂತಹ 
ಸ್ಥಳ ವಿಶಾಲವಾದ ಆಟದ ಮೈದಾನ, ಅಚ್ಚು ಕಟ್ಟಾ ದ ಕಟ್ಟಡ ಇವುಗಳನ್ನು 
ಹೊಂದಲು ಯುಕ್ತ ವಾಗಿದ್ದ ರೆ ಸಾಕು. ಒಳ್ಳೆಯ ಬಾಲವಾಡಿಯೊಂದರಲ್ಲಿ ಉಪಯುಕ್ತ 
ವಾಗುವ ಶಿಕ್ಷಣ ಸಹಾಯಕ ಸಾಮಗ್ರಿಗಳೂ, ಒಳ್ಳೆ ಯ ಪರಿಸರವೂ ಮಗುವಿನ 
ಆರೋಗ್ಯ ಕರಶೆ ಕ್ಷಣಿಕ ಪ್ರ ಪ ಗತಿಗೆ. ಇರಲೇಬೇಕು. ಮಗುವಿಗೆ ನಿತ್ಯವೂ ದೊರಕಬೇಕಾದ : 
ಆಹಾರದ ಪೌಷ್ಠಿ ಕಾಂತದ ಬಗ್ಗೆ ಯೂ ನಾವು ತಂದೆ ತಾಯಿಯರಿಗೆ ಹೊಸ ಅರಿವನ್ನು 
ಮೂಡಿಸಬೇಕು. ಸಾಧ್ಯವಾದರೆ ಶಾಲೆಯನ್ನು ನಡೆಸಲು ಹಳ್ಳಿಯಲ್ಲೇ ಒಂದು ಶಾಶ್ವತ 
ವಾದ ಆಸ್ತಿ ಯನ್ನು ಮಾಡುವುದು ಒಳ್ಳೆ ಯದು. R 

ಒಂದು ಸಾರಿ ಇಂತಹ ಬಾಲವಾಡಿಗಳನ್ನು ಸ್ಮಾಪಿಸಿದ ಮೇಲೆ ಅವುಗಳಿಗೆ 
ಸಹಾಯ ಧನವನ್ನು ಸರ್ಕಾರದಿಂದ ಪಡೆಯುವುದು ಕಷ್ಟ ವೇನೂ ಆಗುವುದಿಲ್ಲ. ಹೊಸ 
ಹೊಸ ಬಾಲವಾಡಿಗಳು ಪಾ ೨್ರರಂಭವಾಗುತ್ತಿ ದ್ದ ತೆ ಹಳೆಯ ಬಾಲವಾಡಿಗಳನ್ನು ನೋಡಿ 
ಕೊಳ್ಳೆ ಲು ಹಳ್ಳಿಯ ಜನತೆಯನ್ನೆ € ನಾವು ಸದ ಮಾಡಬಹುದು. 

ಸರ್ಕಾರೀ ಶಿಕ್ಷಣ ಕಛೇರಿ ಮತ್ತು ಶೆ ಕ್ಷಣಿಕ ಅಧಿಕಾರಿಗಳೂ ಹಾಗು ಉಪಾಧ್ಯಾ ಯ 
ರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟು ಕೊಳು ವುದು ಮಾತ್ರ ತುಂಬಾ ಮುಖ್ಯ. 
ಬಾಲವಾಡಿಯನ್ನು ನೆಡೆಸಲು ನೇಮಿತವಾಗಿರುವ ಸಂಘವು ಆಗಾಗ್ಗೆ ಸಭೆ ನಡೆಸಿ, 
ಸಮಸ್ಯೆಗಳನ್ನು "ಚರ್ಚಿಸಿ, ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳೆ ಬೇಕಾಗುತ್ತ ದೆ. 
ಬೇರೆ ಬೇರೆ ಬಾಲವಾಡಿಗಳ ನಡುವೆ ವಿನಿಮಯಗಳು ನಡೆಯುವುದರಿಂದ ಸಮಸ್ಯೆಗಳನ್ನು 
ಎದುರಿಸುತ್ತಿರುವ ಬಾಲವಾಡಿಯು, ಬೇರೆ ಬಾಲವಾಡಿಗಳ ಮಾದರಿಗಳನ್ನು ಅನುಸರಿಸಿ 
ತನ್ನ ಸಮಸೆ [ಯನ್ನು ತಿದ್ದಿ ಕೊಳ್ಳೆ ಲು ಸಾಧ್ಯ ವಾಗುವುದು. ಬೇರೆ ಸಂಘಗಳು ಹೀಗೆ 
ಒಟ್ಟಿ ಗೆ ಕೂಡಿ ಚರ್ಚಿಸುವ ಪ ಪ್ರಕ್ರಿ ಔಯು ಸಹಜವಾಗಿಯೇ ಒಂದು ಜನತಾ ಚಳುವಳಿ 

ನ್ನ್ನ ರು ರೂಪಿಸುವುದು. ( 

WERE FDO 4 
M%Y 


22 
ಒಟ್ಟಾರೆ ಕೆಳಕಂಡಂತೆ ಈ ಬಾಲವಾಡಿಗಳ ಗುರಿಗಳನ್ನು ಪಟ್ಟಿಮಾಡಬಹುದು : 


1. ಆಯ್ದು ಕೊಂಡ ಕ್ಷೇತ್ರದ 3 ರಿಂದ 6 ವರ್ಷದವರೆಗಿನ ಪ್ರತಿಯೊಂದು 
ಮಗುವೂ ಬಾಲವಾಡಿಯಲ್ಲಿ ಆತ್ಮವಿಶ್ವಾಸವನ್ನು ಪಡೆಯುವಂತೆ ಶಿಕ್ಷಣ ನೀಡುವುದು. 

2: ಆ ಮಗುವಿಗೆ ಸಮಾಜದಲ್ಲಿ ಬದುಕುವ ಮತ್ತು ಕಲಿಯುವ ನೈಪುಣ್ಯವನ್ನು 
ಒದಗಿಸಲು ಈ ಹಂತದಲ್ಲೇ ಸಹಾಯ ಮಾಡುವುದು. ಇದರಿಂದ ಮಗು ಪ್ರಾಥಮಿಕ 
ಶಿಕ್ಷಣದಲ್ಲಿ ಮಾತ್ರವಲ್ಲ, ಇಡೀ ಬದುಕಿನಲ್ಲೇ ಫಲಪ್ರದವಾದ ಸಾಧನೆಗಳನ್ನು 
ಮಾಡುವಂತಾಗುವುದು. 

3, ಮಗುವಿನ ಮನಸ್ಸ ನ್ನ್ನ ಪ್ರಚೋದಿಸುವಂತಹ ಪರಿಸರವನ್ನು ನಿರ್ಮಿಸಿ 
ಮಗುವಿನ ಕುತೂಹಲವನ್ನು ಕೆರಳಿಸಿ, ಅದು ಕಾರ [ಶೀಲವಾಗುವಂತೆ, ಸಂಘಟಿತವಾಗಿ 
ಕೆಲಸ ಮಾಡುವಂತೆ, ದೈ ಹಿಕವಾಗಿ ಮತ್ತು ಮಾನಸಿಕವಾಗಿ ವಿಶೇಷವಾದ ಸ ಸಾಮರ್ಥ ವನ್ನು 
ಪಡೆಯುವಂತೆ ಬಾಡ 1 


4. ಜನತೆಯೇ, ಅದರಲ್ಲೂ, ದುರ್ಬಲವರ್ಗದ ಜನತೆಯೇ ಬಾಲವಾಡಿಗಳನ್ನು . 


ನಡೆಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತೆ ಮಾಡುವುದು. 

5. ಸರ್ಕಾರವು ಈ ಬಾಲವಾಡಿಗಳನ್ನು ಗಮನಿಸುವಂತೆ ಆಕರ್ಷಿಸುವುದು 
ಮತ್ತು ಸಹಾಯಧನವನ್ನು ಪಡೆಯುವಂತೆ ಮಾಡುವುದು. 

6. ಶಿಕ್ಷಣ ಇಲಾಖೆ ಪರಿಣಾಮಕಾರಿಯಾಗುವಂತೆ; ತಾಯಿತಂದೆಯರೂ 
ಮತ್ತು ಶಿಕ್ಷಕರೂ ಶಿಕ್ಷಣ ಪ್ರಕ್ರಿಯೆಯಲ್ಲಿ ಪಾಲುದಾರರಾಗುವಂತೆ ಮಾಡುವುದು. 


ಪ್ರಾಥಮಿಕ ಶಿಕ್ಷಣ ಸಾರ್ವತ್ರಿ ಕತೆಯನ್ನು ಸಾಧಿಸುವುದಕ್ಕೆ ಮುಖ್ಯ 
ಸೂಚನೆಗಳು 


ಕೆ ಸಾಂಸ್ಕೃತಿಕ ಸ ಸಂವಾದವನು ಸೃಷ್ಟಿ ಷ್ಟಿಸುವುದು ಹಾಗೂ ಆ ಮೂಲಕ ಉನ್ನ ತ 
ಮೌಲ್ಯ ಗಳನ್ನು ಕಲಿಯಲು ನೆರವಾಗುವುದು. 


ತೆ ತಾಯಿತಂದೆಯರನ್ನು ಹೊಸ ಶಿಕ್ಷಣ ಪದ್ಧ ತಿಗೆ ಪೆ ್ರೇರೇಪಿಸುವುದು. 


3. ದುರ್ಬಲ ಜನಾಂಗದಲ್ಲಿ ಪೂರ್ವ ಪಾ ಥಮಿಕ ಶಿಕ ಣದ ಅಗತ್ಯ ದ ಬಗ್ಗೆ 
ಎಚ್ಚ ರ ಮೂಡಿಸುವುದು. 


4, ದುರ್ಬಲ ವರ್ಗದ ಪ್ರತಿಯೊಂದು ಮಗುವೂ ಪೂರ್ವ ಪಾ ಥಮಿಕ 
ಸೇ 


ಶಾಲೆಗೆ ಸೇರುವಂತ ಇವರಿಸುಸಬವಾಡಿದು.. ಆಮಗುಪಾ ಥಮಿಕ ಶಾಲೆಗೂ ಹೋಗುತ್ತ ದೆ. 
ಈಗ ಅಸ್ಲಿತ Fb ಪ್ರಾಥಮಿಕ ಶಾಲೆಗಳ ಅನುಕೂಲಗಳು ಶಾಲೆಯ ಮಕ್ಕಳ ಅರ್ಧ 


J 

೨ ವ 

ಮಾತ ತಾಗ: ಜನತೆಯ ಒತ್ತಾ ಯದ ಮೇರೆಗೆ ನ್ನು ಶಾಲೆಗಳ 
ರಚನೆಯ ನ್ನೇ € ಸರ್ಕಾರ ಬದಲಿಸಬೇಕಾಗುತ್ತ ದಿ. ಒಂದೆರೆಡು ವರ್ಷಗಳಲ್ಲಿ 


ಚಿ 


ಏಕೋಪಾಧ್ಯಾಯ ಶಾಲೆಗಳೇ ಇಲ್ಲದಂತಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯುವ 
ಅವಕಾಶ ಹೆಚ್ಚಾಗುತ್ತದೆ. 


ಪ್ರಾಥಮಿಕ ಶಿಕ್ಷಣ 
“ಸಶಾಚ'ದ ಹತ್ತಿರದ ಗುರಿಯೆಂದರೆ-ಪ್ರಾಥಮಿಕ ಶಿಕ್ಷಣ (ಕರ್ನಾಟಕದಲ್ಲಿ4 4-3). 
ಏಕೆಂದರೆ ಉನ್ನತ ಶಿಕ್ಷಣಕ್ಕೆ ಇದು ಮೊದಲ ಮೆಟಿ ಲು. ಆಧುನಿಕ ವಿಜ್ಞಾ ನಹಾಗೂ 
ತಂತ್ರ ಜ್ಞಾನದ ಜಗತ್ತಿಗೆ ಪ್ರ ವೇಶ ಪಡೆಯಲು ಇದು ಸಾಧನ. ಸಂಕೀರ್ಣವಾದ : 
ಆಧುನಿಕವಾದ ಜಗತ್ತ ನ್ನ್ನ ಅರ್ಥಮಾಡಿಕೊಳ್ಳಲು ಶಿಕ್ಷಣ ಅತ್ಯಗತ್ಯ. ದುರ್ಬಲವರ್ಗಕ್ಕೆ 
ಸಾರ್ವತ್ರಿಕವಾಗಿ ಪ್ರಾಥಮಿಕ ಶಿಕ್ಷಣವನ್ನು ನೀಡಲು ನಾವು ಗಂಭೀರವಾಗಿ ಪ್ರ ಯತ್ನಿಸ 
ದಿದ್ದಲ್ಲಿ ಈಗಿರುವ ನ್ಯಾಯಬಾಹಿರವಾದ ಪ್ರತ್ಯೇಕ ವರ್ಗಗಳ ಸಮಾಜವೇ ಮುಂದು 
ವರಿಯುತ್ತದೆ. ಇದರಿಂದಾಗಿ ದುರ್ಬಲ ವರ್ಗ ನಾಡಿನ ಮುಖ್ಯ ಪ್ರವಾಹದಲ್ಲಿ 
ಒಂದಾಗುವುದು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ತಮ್ಮ ಬದುಕಿಗೆ ಮುಳುವಾಗುವ 
ನಿರ್ಧಾರಗಳಲ್ಲ ಇವರು ಮೌನಪ್ರೇಕ್ಷಕರಾಗಿರಬೇಕಾಗುತ್ತದೆ. ಗಮನಿಸಬೇಕಾದ 
ಖ್ಯ ಸಂಗತಿಯೆಂದರೆ ಕಡೆಯ ಪಕ್ಷ ನಾಲ್ಕು ವರ್ಷಗಳ ಶಿಕ್ಷಣವಾದರೂ ಇಲ್ಲದಿರುವ 
ವ್ಯಕ್ತಿ ಬಹಳಬೇಗ ಅನಕ್ಷರಸ್ತರ ಗುಂಪಿಗೆ ಸೇರಿಬಿಡುತ್ತಾನೆ. 


ಈಗ ಅಸ್ಕೆತ ದಲ್ಲಿರುವ ಪ್ರಾಥಮಿಕ ಶಾಲೆಗಳ ಸ್ಥಿತಿಗತಿ ಒಂದು ಹಳ್ಳಿಯ 
ಕೇವಲ ಶೇಕಡಾ 60 ರಷ್ಟು ಮಕ್ಕಳನ್ನು ಮಾತ್ರ ಸೇರಿಸಿಕೊಳ್ಳು ವಂತಿದೆ. ಎಲ್ಲ 
ಮಕ್ಕಳಿಗೂ ಅಲ್ಲಿ ಸ್ಥಳಾವಕಾಶವಿಲ್ಲ. ಒಂದೇ ಕೊಠಡಿಯಲ್ಲಿ ನಾಲ್ಕು ತರಗತಿಗಳನ್ನು 
ಒಟ್ಟಿಗೇ ಸೇರಿಸಿ ಒಬ್ಬನೇ ಉಪಾಧ್ಯಾಯ ಪಾಠ ಮಾಡುವ ಪರಿಸ್ಥೆ ತಿ ಇದೆ. ಇದು 
ಮಕ್ಕಳಲ್ಲಿ ಕಲಿಕೆಯ ಬಗ್ಗೆ ಕುತೂಹಲ ಆಸಕ್ತಿಗಳನ್ನು ಮೂಡಿಸದೆ, ಅರ್ಧದಷ್ಟು 
ಮಕ್ಕಳು ಬೇಸರ ನಿರಾಶೆಗಳಿಂದ ಶಾಲೆ ಬಿಟ್ಟು ಬಿಡುತ್ತಾರೆ. ಜೊತೆಗೆ ಬದುಕಿನಲ್ಲೂ 
ಹೆಚ್ಚು ಫಲಪ್ರದವಲ್ಲದ ಈ ಶಿಕ್ಷಣ ಸಹ ಮಕ್ಕಳನ್ನು ಶಾಲೆಗೆ ಕಳಿಸುವ ಬದಲು 
ಯಾವುದಾದರೂ ಕೆಲಸಗಳಿಗೆ ಕಳಿಸುವುದೇ ವಾಸೆ ಎಂಬ ಮನೋಭಾವವನ್ನು ತಂದೆ 
ತಾಯಿಗಳಲ್ಲಿ ಮೂಡಿಸುತ್ತದೆ. ಹೀಗಾಗಿ ಪ್ರಾಥಮಿಕ ಶಿಕ್ಷಣಕ್ಕೆ ಖರ್ಚು ಮಾಡುತ್ತಿರುವ 
ಹಣ ನಿರರ್ಥಕ, ಈಸ್ಥೆತಿ ಬದಲಾಗಬೇಕಿದ್ದಲ್ಲಿ ತಂದೆತಾಯಿಗಳು ಮಕ್ಕಳ ಶಿಕ್ಷಣಕ್ಕೆ 
ಮೊದಲ ಆದ್ಯತೆಯನ್ನು ನೀಡುವಂತೆ ಶಿಕ್ಷಣ ಕ್ರಮದಲ್ಲಿ ಸುಧಾರಣೆಗಳಾಗಲು ಅವರು 
ಪ್ರಯತ್ನಿಸುವಂತೆ ತಂದೆತಾಯಿಗಳ ಮನೋಭಾವದಲ್ಲಿ ಬದಲಾವಣೆಯಾಗಬೇಕು. 
ತಂದೆತಾಯಿಗಳು, ಅಧ್ಯಾಪಕರು ಹಾಗೂ ಶಿಕ್ಷಣ ಇಲಾಖೆ ಒಂದಾಗಿ, ಪರಸ್ಪ ರ 
ಪೂರಕವಾಗಿ ಕೆಲಸ ಮಾಡುವ ವಾತಾವರಣ ನಿರ್ಮಾಣವಾಗಬೇಕು. “ಸಶಾಚ' ಈ 


ಮೂರು ಅಂಗಗಳು ಪರಸ್ಪ ರ ಅರ್ಥಪೂರ್ಣವಾಗಿ ಕೆಲಸ ಮಾಡುವಂತೆ ಶ್ರಮಿಸುತ್ತ ಗೆ 


24 


ಇವರೆಲ್ಲರ ಆಶಯದ ಕೇಂದ್ರಬಿಂದು ಪ್ರಾಥಮಿಕ ಶಾಲೆಗಳು ಆಗುವುದರತ್ತ "ಸಶಾಚೆ' 
ಪ್ರ ಯತ್ನಿ ಸುತ್ತ ದೆ. 
ಹಳ್ಳಿ ಗಳಲ್ಲಿ ದೊರೆಯುವ ಅನುಕೂಲಗಳನ್ನು ಲಕ್ಷಿಸಿ 3-4ರೀತಿಯ 

ಮಾದರಿಯ ಪ್ರಾಥಮಿಕ ಶಾಲೆಗಳನ್ನು ಅಲ್ಲಿಯ ಜನತೆಯ: ಸೆಹಾಯೆದಿಂದ ರೂಪಿಸ 
ಬೇಕು. ಆ ಜಾಂ ಉಳಿದ ಹಳ್ಳಿಗಳ ಜನರು ಇದಕ್ಕನುಗುಣವಾಗಿ ಶಾಲೆಗಳನ್ನು 
ರಚಿಸಿಕೊಳ್ಳಲು ಪ್ರಯತ್ನಿಸಬಹುದು. ಹೆಚ್ಚಿನ ಶಿಕ್ಷಕರನ್ನು ನೇಮಿಸಿ, ಅವರ 
ಸೇವೆಯನ್ನು ಪರಿಗಣಿಸಿ ಖಾಯಂ ಮಾಡಿಕೊಳ್ಳು ವಂತೆ ಸರ್ಕಾರವನ್ನು ಕೇಳಿಕೊಳ್ಳೆ 
ಬಹುದು. ಆ ಮೂಲಕ ಬೋಧನೆ ಹಾಗೂ ಕಲಿಕೆಯಲ್ಲಿ ಹೊಸ ವಾತಾವರಣವೊಂದನ್ನು 
ಸೃಷ್ಟಿಸ ಸಲು ಸಾಧ್ಯ. ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ಮಾಡಲು 
ಶಿಕ್ಷಣ ಸಹ:ಯಕ ಸಾಮಗ್ರಿಗಳು ವೈಜ್ಞಾನಿಕ ಬೋಧನಾ ವಿಧಾನಗಳು ಮೊದಲಾದ 
ಅನೇಕ ಸಾಧನಗಳಿವೆ. ಧೀ ಜಹಾ ಮೂಲಶಿಕ್ಷಣಮಾದರಿ ಪ ಥಮಿಕ ಶಿಕ್ಷಣ 
ಉತ್ತಮಗೊಳಿಸಲು ಅನೇಕ ಒಳನೋಟಗಳನ್ನೂ ಅನುಸಂಧಾನಗಳನ್ನೂ ಒದಗಿಸಿ 
ಕೊಡುತ್ತದೆ. ; 


ಎನ್‌. ಎಫ್‌. ಇ-ಪ್ರಾಥಮಿಕ ಶಾಲೆ ಬಿಟ್ಟ ಮಕ್ಕಳಿಗೋಸ್ಕರ 
'ಕರ್ನಾಟಕದ ಉನ್ನತ ಪ್ರಾ ಥಮಿಕ ಶಾಲೆಗಳಲ್ಲಿ 10 ರಿಂದ 14 ವರ್ಷಗಳ 
ಗುಂಪಿನ ಮಕ್ಕಳೆ ಸಂಖ್ಯೆ ಶೇಕಡಾ 25 ರಿಂದ ಶೇಕಡಾ 30ಕ್ಕಿಂತ ಹೆಚ್ಚಿಲ್ಲ. 
ಅಂದರೆ ಉಳಿದ ಶೇಕಡಾ 70 ರಷ್ಟು ಮಕ್ಕಳು ಏನಾದರು ? ಕ್ರಾಂತಿಕಾರಕ ಕಾರ್ಯ 
ಕ್ರಮಗಳನ್ನು ಹಾಕಿಕೊಳ್ಳದಿದ್ದಲ್ಲಿ ಈ ನತದೃಷ್ಟರು ಅನಕ್ಷರಸ್ತ ರಾಗಿಯೇ ಉಳಿಯುತ್ತಾರೆ. 
ಅಥವಾ ಆಧುನಿಕ ಸಮಾಜದ ಪ್ರವಾಹದೊಂದಿಗೆ ಸಾಗಲು ಬೇಕಾದ ನೈಪುಣ್ಯತೆ ಇಲ್ಲದ 
ವಿದ್ಯೆ ಗಳಿಸುತ್ತಾರೆ. ಅವರ ಪ್ರತಿಭಾಸಾಮರ್ಥವೆಲ್ಲ ಕೆಲವು ದೈಹಿಕ ಕೆಲಸಗಳಿಗೆ 
ಮಾತ್ರ ಸೀಮಿತವಾಗಿ ಬಿಡುತ್ತದೆ. ಜಮೀನುದಾರರ ಬಳಿ ಜೀತದಾಳುಗಳಾಗಿ 
ದುಡಿಯುವ ಸೆ ಸ್ಥ ತಿ ತಲುಪುತ್ತಾ ರೆ. ಮುಂದುವರಿದ ಸಮಾಜದಲ್ಲಿ ಅರ್ಥಪೂರ್ಣವಾಗಿ 
ಬದುಕುವ ಅವರ ಕನಸು ನುಚ್ಚು ನೂರಾಗುತ್ತದೆ. ಅವರಲ್ಲಿ ಕೆಲವರು ಸಮಾಜಕ್ಕೆ 
ಹೊರೆಯಾಗುತ್ತಾರೆ. ಮತ್ತೆ ಕೆಲವರು ವಿಧ್ವ ಸಕ ಕೃ ತ್ಯೆ ಗಳಿಗೆ ಕಾರಣವಾಗುತ್ತಾ ರೆ. 
ಶಾಲೆ ಬಿಟ್ಟ ಮಕ್ಕೆ ಛ & ಸಮಸೆ ಯನ್ನು ನಾವು ಅತ್ಯ ೦ತ ಎಚ್ಚ ರದಿಂದ ಎದುರಿಸ 
ಬೇಕು, ವಿಸ್ತ ತೆ ಯೋಜನೆಗಳನ್ನು ಹಾಕಿಕೊಳ್ಳಬೇಕು. ಆದರೆ ಇಂಥವರಿಗಾಗಿ ಕಾರ್ಯ 
ಕ್ರಮಗಳನ್ನು ಮೊದಲು ರೂಪಿಸುವವರು ಯಾರು ? ಆಸಕ್ತಿ ವಹಿಸುವವರು ಯಾರು ? 
ಸರಕಾರಕ್ಕೆ "ಈ ಬಗ್ಗೆ ಅರಿವಿದ್ದ ರೂ ಶಾಲೆಬಿಟ್ಟ ಮಕ್ಕ ಛ ಈ ಸೆ ಸತಿಯನ್ನು ಎದುರಿಸುವ 
ಸವಾಲನ್ನು ಅದು ಒಪ್ಪಿ ಕೊಂಡಂತಿಲ್ಲ. ಆದ್ದರಿಂದ. ಮತ್ತೆ * ಡುರ್ಬಲವರ್ಗವೇ ಈ 
ಜವಾಬ್ದಾರಿಯನ್ನೂ ವಹಿಸಿಕೊಳ್ಳೆ ಬೇಕು. ಏಕೆಂದರೆ ಅವರೆ: ಮಕ್ಕಳೇ ಈ ಗುಂಪಿನಲ್ಲಿ 


25 


ಹೆಚ್ಚಿ ನ ಸಂಖ್ಯೆ ಯಲ್ಲಿ ಇರುವವರು. ಮುಂದಿನ ಪೀಳಿಗೆಯ ಬದುಕು ಸಬ ಈಗಲೇ 
ಅವರು ಈಸ್ತಿ ಹ್ಯಾ ಬಗ್ಗೆ ಎಚ್ಚ ರವಹಿಸಬೇಕು. ಈ ಗುರುತರವಾದ ಸ ಸೈಯನ್ನು 
ಎಲ್ಲಾ ಜನಗಳ ಸಹಕಾರದೊಂದಿಗೆ ದೃಢ ಮನಸ್ಸಿದ್ದಲ್ಲಿ ಎದುರಿಸಲು ಜನ್ನ. ಯಾರಿಗೆ 
ಈಸಮಾಜದಲ್ಲಿ ಬದಲಾವಣೆ ತೀರಾ ಅಗತ್ಯ ವೆನಿಸಿದೆಯೋ ಅಂಥವರ ಸಹತದ 
ಈಸಮಸೆ [ಯನ್ನು ಹೆಚ್ಚು ಸುಲಭವಾಗಿ ಎದುರಿಸಬಹುದು. 

"ಸಶಾಚ'ವು ಹಳ್ಳಿಗಳಲ್ಲಿ ಎನ್‌. ಎಫ್‌. ಇ. ಯನ್ನು ಸಂಘಟಿಸಲು ಪ್ರಾಮಾಣಿಕ 
ವಾಗಿ ಶ್ರಮಿಸುತ್ತದೆ. ಅಲ್ಲಿಯ ಜನಗಳಲ್ಲಿಯೇ ಕೆಲವರನ್ನು ಆಯ್ದು ಶಿಕ್ಷಣ 
ತರಬೇತಿ ನೀಡಿ, "ಸೂಕ್ತ ಶಿಕ್ಷಣ ಸಹಾಯಕ ಸಾಮಗ್ರಿ ಗಳನ್ನು ಒದಗಿಸ ಷ್ಟ ಜ್ಞಾ ನಿಕ 
ವಿಧಾನಗಳ ಪರಿಚಯ. ಮಾಡಿಕೊಟ್ಟು ಶಿಕ್ಷಕರನ್ನಾಗಿ ನೇಮಿಸ ತ್ತದೆ. ಶಾಲೆ ಬಿಟ್ಟಿ 
ಮಕ್ಕ ಳು ಬಹಳಷ್ಟು ಜನ ಹಗಲು ಹಲವೆಡೆ ದುಡಿಯುವುದರಿಂದ "ಅವರಿಗೆ ಸೂಕ್ತ ಮಜ 
ವೇಳೆಯನ್ನು ನಿಗದಿ ಮಾಡಲಾಗುತ್ತದೆ. *ಗಳಿಕೆಯೊಂದಿಗೆ ಕಲಿಕೆ', "ವೃತ್ತಿ ಮುಖೇನ 
ಶಿಕ್ಷಣ", “ಕರಕುಶಲ ನೈಪುಣ್ಯ'-ಮೊದಲಾದವುಗಳನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ 
ಅಳವಡಿಸುವುದರ ಮೂಲಕ ಕಲಿಕೆಯನ್ನು ಆಸಕ್ತಿ ದಾಯಕವನ್ನಾಗಿಸಬಹುದು. ಶಾಲೆಬಿಟ್ಟ 
ಮಕ್ಕಳಲ್ಲಿ ಬುದ್ಧಿವಂತರಿದ್ದಲ್ಲಿ ಅವರನ್ನು ಮತ್ತೆ ಲಭ್ಯವಿರುವ ಶಾಲೆಗೆ ಸೇರಿಸಲು 
ಸಹಾಯ ಮಾಡಬಹುದು. ಈ ಕಾರ್ಯಕ್ರ ಮ ಯಶಸ್ವಿಯಾಗಲು ಸರ್ಕಾರೀ ಇಲಾಖೆ 
ಗಳೊಂದಿಗೆ ಹಾಗೂ ಸರ್ಕಾರದೊಂದಿಗೆ ಸಂಬಂಧವಿರುವ ಸಂಸ್ಥೆ ಗಳೊಂದಿಗೆ ನಿಕಟವಾದ 
ಆತ್ಮೀಯವಾದ ಸಂಬಂಧ ಅತ್ಯಗತ್ಯ. 


ವಯಸ್ಕರ ಶಿಕ್ಷಣ 

ಗ್ರಾಮೀಣ ಪ್ರ ದೇಶಗಳಲ್ಲಿ ವಿವೇಚನಾಯುಕ್ತ ಶಿಕ್ಷಣ ಚಳುವಳಿಯನ್ನು ಹುಟ್ಟು 
ಹಾಕುವುದು " ಸಶಾಚ'ದ ದ ಉದ್ದೇಶ. ಅದಕ್ಕಾಗಿ ಅದು ಸಮುದಾಯದಲ್ಲಿರುವ ವ್ಯಕ್ತಿ 
ಗಳನ್ನು ಬೇರೆ ಬೇರೆ ಘಟಕಗಳಾಗಿ ವಿಂಗಡಿಸಿಕೊಳ್ಳು ವುದು. ಅವರವರ ಅಗತ್ಯಕ್ಕೆ 
ತಕ್ಕಂತೆ ಅವರಿಗೆ ಅಕ್ಷರಾ ೨್ಯಾಸವನ್ನೋ ಅಥವಾ ಅದಕ್ಕಿಂತ ಮೇಲ್ಪ ಟ್ಟ ಶಿಕ್ಷಣವನ್ನೋ 
ನೀಡಲಾಗುವುದು. ವಯಸ್ಕ ನಿರಕ್ಷರಸ್ತರು ಈ ದೃಷ್ಟಿಯಿಂದ ತುಂಬ ಮುಖ್ಯವಾಗಿ 
ಗಮನಿಸಬೇಕಾದಂಥವರು. ಏಕೆಂದರೆ. "ಸಶಾಚ'ದ ಯಶಸ್ಸು ಈ ವಯಸ್ಕರು ತಮ್ಮ 
ಸುತ್ತಲ ಸಾಮಾಜಿಕ ಸಂದರ್ಭದ ಅರಿವು ಮತ್ತು ಕ್ರಿ ಯಾತ್ಮ ಕ ಸಂಘಟನೆಯ ಅಗತ್ಯವನ್ನು 

ಅರ್ಥ ಮಾಡಿಕೊಳು ವುದನ್ನು ಅವಲಂಬಿಸಿದೆ. ನಮ್ಮದು ಒನದುಸ ಮಗ್ರವಾದ ದೃಷ್ಟಿ 

ಆದುದರಿಂದ ಒಬ್ಬ” ವ್ಯ ಕ್ತಿ ಮತ್ತು ಒಂದು ಅಖಿಂ ಡ ಸಮುದಾಯ ಸಮಗ್ರ ವಾಗಿ 
ಈ ಚಳುವಳಿಯಲ್ಲಿ ಪಾಲ್ಗೊ ಳ್ಳ ದಿದ್ದ ರೆ ನಮ್ಮ ಉದ್ದೇ "ಶ ಪೂರ್ಣವಾಗಿ ಫಲಿಸುವುದಿಲ್ಲ. 
ಹಾಗೆ" ಸಮಗ್ರ ಪಾ ಲ್ಲೊ ಳು ವಿಕೆಯಿಂದ "ಮಾತ್ರ ಈಗ ಉಪಸ್ಥೆ ತವಿರುವ ಶಿಕ್ಷ ಣ 
ವ್ಯ ವ್ಯವಸ್ಥೆ ಯನ್ನು "ಸಮಗ್ರ ವಾಗಿ ಬದಲಿಸಿ ಫಲಪ್ರ ಜಗೊಳಿಸುವುದು ಸಾಧ ವಾಗುವುದು. 


26 


ಆದುದರಿಂದ 16 ರಿಂದ 35ರ ವಯೋಮಾನದಲ್ಲಿರುವ ಎಲ್ಲ ವಯಸ್ಕರನ್ನು 
ಅಕ್ಷರಸ್ತರು ಮತ್ತು ಸಂಖ್ಯೆಬಲ್ಲವರನ್ನಾಗಿ ಒಂದು ನಿಶ್ಚಿತವಾದ ಅವಧಿಯಲ್ಲಿ ಅಂದರೆ 
12 ರಿಂದ 18 ತಿಂಗಳ ಕಾಲಾವಧಿಯಲ್ಲಿ ಮಾಡುವುದು “*ಸಶಾಚ'ದ ಉದ್ದೆ ೇಶ. 
ಇದಕ್ಕಾ ಗಿ ಸ್ವಯಂ ಸೇವಕರು ಪೂರ್ವಭಾವೀ ತರಬೇತಿ ಪಡೆದಿರುವರು. ಮತ್ತು 
ಮಕ್ಕ ಅಂಧ ವಯಸ್ಸ ರೂ; ವಯಸ್ಕ ರಿಂದ ಮಕ್ಕ ಳೂ ಪರಸ್ಪರ ಶಿಕ್ಷ ಣ ಪಡೆಯಬೇಕು : 
ಈ. ಪಡೆಯುವುದು ತಪ್ಪ ಲ್ಲ “ek ಅಭಿಪ್ರಾ ಯವನ್ನು ಸಮುದಾಯದಲ್ಲಿ ಮೂಡಿಸಲು 
ಅವರು ಶ್ರಮಿಸುವರು. "ನ್ನೂ ವಿವರಿಸಬೇಕೆಂದರೆ ಪ ಶ್ರತಿಯೊಬ್ಬ ನೂ ಪ ಪ್ರತಿಯೊಬ್ಬ 
ನಿಂದಲೂ ಕಲಿಯುವನು. ನಾವೆಲ್ಲರೂ ಏಕಕಾ ಲದಳಿ ವಿದಾ 'ರ್ಥಿಗಳೂ ಹೌದು, 
ಶಿಕ್ಷ ಕರೂ ಹೌದು. ಈ ಮನೋಧರ್ಮವು ರೂಪಿತವಾ ಬಾಣ ಪ್ರತಿಯೊಂದು 
ಕುಟುಂ! ಬವೂ ತನ್ನ ಷ್ಟ ಕೈ € ಒಂದು ಶಾಲೆಯಾಗಿ ಮಾರ್ಪಡುವುದು. 


: ಶಿಕ್ಷ ಣ ತರಗತಿಗಳಲ್ಲಿ ನಾವು ಬಳಸುವ ಸಮಸ್ಕಾ ಪರಿಹಾರ ವಿಧಾನವು ಕ್ರ ಮಬದ್ಧ 

ವಾಗಿದ್ದು ವೈಜ್ಞಾ ನಿಕವಾಗಿದ್ದ ರೆ ನಿರಕ್ಷ ರಸ್ತ ರನ್ನು ಅಕ್ಷ ರಸ್ತರನ್ನಾಗಿ ಮಾಡುವಿ 
ಸಾಕಷ್ಟು ಸಹಾಯವಾಗುತ್ತೆ ದೆ. ಇಂಥ ಕ್ರಮವು ಅನಕ್ಷ ರಸ್ತರ ಕಲ್ಪ ನಾ ಸಾಮರ್ಥ್ಯವನ್ನೂ 
ಬೆಳೆಸುತ್ತದೆ ; ವಿಶ್ಲೆ (ಷಣಾತ ಕವಾಗಿ ಚಿಂತಿಸುವುದನ್ನು ಕಲಿಸುತ್ತ ದೆ. ಸದ್ಯದ 
ಸಾಮಾಜಿಕ ಸಿ ತಿಗತಿಗಳಿಗೆ ಸೂಕ್ತ ವಾದ ಬದಲೀ ವ್ಯ ವಸಿ ಗಳನ್ನು ಶೋಧಿಸ ಲು ಅವರಿಗೆ 
ಸಹಾಯ ಮಾಡುತ್ತ 2, ಸಮೂಹ ಶಿಕ್ಷ ಣದಲ್ಲಿ ವ್ಯಕ್ತಿ ಕ್ರ ನ ಕ್ರ ಗಳು ಪರಸ ನರ ಬೆರೆತು 
ಚರ್ಚಿಸಿ ಕಲಿಯುವುದರಿಂದ ಅವರ ಸಂಘಶಕ್ತಿ ಯು "ತನ್ನಷ್ಟಕ್ಕೆ ಕೆ ತಾನೇ “ಬಲಯುತ 
ವಾಗುತ್ತದೆ. ಮೇಲುಸ್ತರದ ನಾಯಕರನ್ನು ಅವರ ನತದೃಷ್ಟ ಸ ಸೋದರರ ಸೇವೆಗೆ 
ಸಮರ್ಥವಾಗಿ: ಸಿದ್ಧ ಮಾಡುತ್ತ a} ಸಾಂಪ್ರದಾಯಿಕವಾದ ಹಳೆಯ ಮಾದರಿಗಳನ್ನು 
ಅಮೂಲಾಗ್ರವಾಗಿ ಬದಲಾಯಿಸಲು ಸಮರ್ಥವಾದಲ್ಲಿ ಮಾತ್ರ ಶಿಕ್ಷಣಕ್ಕೆ ಬೆಲೆ. ಇಂ 
ಶಿಕ್ಷ ಣ ಹೊಸ ಪ್ರಗತಿಶೀಲ ಜಾತ್ಯಾತೀತ ಮಾನವೀಯ ದೃಷ್ಠಿ ಕೋನಗಳನ್ನು ಮತ್ತು 
ಮೌಲ್ಯಗಳನ್ನು ಉತ್ಪಾ ದಿಸಬೇಕಾಗುವುದು ಮತ್ತು ಇಂಥ ಶಿಕ್ಷ ಣವು ಬದಲಾವಣೆಯ 
ಕಿ ಕ್ರಿಯೆಯನ್ನು ಜಾಗ್ಯ ತಗೊಳಿಸಿ ಎಲ್ಲ ದುರ್ಬಲ ವರ್ಗದವರನ್ನು ಸಂಘಟಿಸಿ ಶಕ್ತಿ ನೀಡಿ 
ಛವರಜೀವನಮಟ್ಟ ವನ್ನು ಸಹಜವಾಗಿಯೇ ಮೇಲೆತು ವುದು. ಹೊಸದಾಗಿ ಅಕ್ಷ ರ್‌ ರಾದ 
ವಯಸ್ಕ ರು ವಿಶೇ ಪಮ ದ ಆತ್ಮ ವಿಶ್ವಾ ಸದಿಂದ ಗ್ರಾಮ ಜೀವನದ ಮುಖ್ಯ ಸ್ರೊ ಇತದಲ್ಲಿ 
ಬೆರೆಯುವರು. ಸ್ಥಿ ತ ಸಾಮಾಜಿಕ ಪ ಪ್ರಜಾಪ ರ್ರಭುತ್ವ ವಾದೀ ಜಾತ್ಯಾ ತೀತ "ಸಮಾಜ 
ದಲ್ಲಿ ಪ್ರಾ ಸಫಲ ಜೀವನ ನಡೆಸುವರು. 


ನಿರಕ್ಷ ರಸ್ತರಾದ ವಯಸ ರ ಉತ್ಸಾ ಹವನ್ನು ಶಿಕ್ಷ ಣದ ಬಗ್ಗೆ ಉಳಿಸಿ 
ಕೊಳ್ಳು ವುಡೇನೂ ಸುಲಭದ "4ಲಸವಲ್ಲ. ಇದಕ್ಕಾಗಿ ನಿರಂತರವಾಗಿ ಶ್ರಮಿಸ 
ಬೇಕಾಗುವುದು, ಶಾಲೆಗಳಲ್ಲಿ ಸುಸಂಸ್ಕೃತವಾದ, ನಿರ್ಭಯದ ಮುಕ್ತ ವಾತಾವರಣ 


27 


ವೊಂದನ್ನು ನಿರ್ಮಿಸಬೇಕಾಗುವುದು. ಇಂತಹ ವಾತಾವರಣ ನಿರ್ಮಿತಿಗೆ ನವನವೀನ 
ಉಪಾಯಗಳನ್ನು ಯೋಜಿಸುತ್ತಾ ಹೋಗಿಬೇಕಾಗುವುದು. 


ಕಸುಬು ಶಿಕ್ಷಣ (ವೃತ್ತಿ ತ್ಮಿ ಶಿಕ್ಷಣ) 

ಕೇವಲ ಓದುಬರಹವನ್ನು ಕಲಿತ ಮಾತ್ರಕ್ಕೇ ವ್ಯಕ್ತಿತ್ವ ನಿರ್ಮಾಣ ಸಾಧ್ಯವಿಲ್ಲ. 
ಓದುತ್ತಿರುವ ಮಕ್ಕ ಳಾಗಲೀ; "ಓದುಬಿಟ್ಟಿ ರುವ ಮಕ್ಕ ಳಾಗಲೀ ಅವರ ಅಂತರ್ಗತ 
ಶಕ್ತಿ ಗಳನು ಬೆಳೆಸಿಕೊಳ್ಳಲು ಅವರಿಗಿರುವ ಅಲ್ಪಸ ಸ್ವಲ್ಪ ಇಗ ಒಲಗಳನ್ನೆ € ಉಪಯುಕ್ತ 
ವಾಗಿ ಬಳಸಿಕೊಳ್ಳು ವುದಕ್ಕೆ ಅಥವಾ ಅವರ “ಜೀವನವನ್ನು ಉತ್ತ ಮ 'ಪಡಿಸಿಕೊಳ್ಳ ಲು 
ಆರ್ಥಿಕವಾಗಿ ಬೇರೆ ಸಾಧ್ಯತೆಗಳನ್ನು ಹುಡುಕಿಕೊಳು ವುದಕ್ಕೆ ಕೇವಲ ಓದು ಬರಹದ 
ಶಿಕ್ಷಣ ಉಪಯುಕ್ತವಾಗುವುದಿಲ್ಲ. ಅದರ ಜೊತೆ ಜೊತೆಗೆ: ಅವರಿಗೆ ಅಗತ್ಯವಿರುವ 
ಕಸುಬಿನ ನೈಪುಣ್ಯವನ್ನೂ ಕಲಿಸುವುದರಿಂದ ಅವರ ವೃತ್ತಿ ಹೆಚ್ಚು ಪ್ರತಿಫಲ ಕೊಡುಪುತೆ 
ಮಾಡಲು ಸಾಧ್ಯ. ಇಂಥ ಶಿಕ್ಷ ಣವು ವಿದ್ಯಾರ್ಥಿಯ ವ್ಯಕ್ತಿ ತ ವನ್ನು ರೂಪಿಸುವುದು 
ಮಾತ್ರವಲ್ಲ; ಅವರಿಗೆ ತೆಮ್ಮ ಜೀವನವನ್ನು ಆತ್ಮ: ವಿಶ್ವಾ ಸದಿಂದ ಆರಂಭಿಸಲು ಅಗತ್ಯ 
ವಾವ. ನ್ಯಾ ಯಬದ್ಧ ಸಾ ಸ್ವಾಭಿಮಾನವನ್ನೂ ತಾನೂ ಕೂಡ ಈ ಸಾಮಾಜಿಕ ಪರಿಸರವನ್ನು 
ಚಹಾಮಣಂಯಾಗಿ ಮತ್ತು ಧನಾತ್ಮ ಕವಾಗಿ ಬದಲಿಸುವಲ್ಲಿ ನನ್ನ ಕಾಣಿಕೆ ನೀಡಬಲ್ಲೆ 
'ಎಂಬ ನಂಬಿಕೆಯನ್ನು ಮೂಡಿಸಬಲ್ಲದು. 

ಪ್‌ ಗುರಿಯನ್ನು ಸಾಧಿಸಲೋಸುಗ ಆಯಾಯ ಗ್ರಾಮೊಣ ಪ್ರ ದೇಶದ 
ಸ್ಥಳೀಯ ಕಸುಬಿನ "ನೈಪುಣ್ಯ ಗಳನ್ನು ಮೊದಲು ಪಟ್ಟೆ ಮಾಡಿಕೊಳ್ಳ ಬೇಕು. ಆ 

ಪ್ರದೇಶಕ್ಕೆ ಅಗತ್ಯ ವೆನ್ನಿ a ಹೊಸ ಬದುಕಿನ ನೆ ಪುಣ್ಯ ಗಳನ್ನು ಗುರ್ತಿಸಿಕೊಳ್ಳ ಬೇಕು. 

ಅವುಗಳನ್ನು ಮತ್ತ ಷ್ಟು ಅಭಿವ ದ್ದಿಪಡಿಸುವುದು. ಹೇಗೆ ಎಂದು ಯೋಚಿಸಿ ಸೂಕ್ತ 
ಕಾರ್ಯಕ್ರಮಗಳನ್ನು ರೂಪಸಿಕೊಳ್ಳ ಬೇ. ಇದಕ್ಕಾಗಿ ಸರ್ಕಾರದ, ಸ ಯಂಸೇವಾ 
ಘಟಕಗಳ ಮತ್ತು ಖಾಸಗೀ ಸಂಸ್ಥೆ ಗಳ ಸಹಕಾರವನ್ನು ಪಡೆಯಬೇಕು. ವೃತ್ತಿ ಶಿಕ್ಷ ಣ 
ನೀಡಲು ನಾವು ಆರಿಸಿಕೊಳ್ಳು ವ ವರ್ಗ ಸಹಜವಾಗಿಯೇ ದುರ್ಬಲವರ್ಗ. ಅವರಲ್ಲಿ 
ಶಾಲೆಬಿಟ್ಟವರು, ಹದಿಹರಯದವರು ನಮ್ಮ ಕಕ್ಷೆಯಲ್ಲಿ ಬರುತ್ತಾರೆ. ಇದಕ್ಕೆ ಪೂರ್ವ 
ಭಾವಿಯಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಕೂಡ ಗಾಂಧಿಯವರ “ಮೂಲ ಶಿಕ್ಷ ಣ ತತ್ತ್ವಕ್ಕೆ 
ಅನುಸಾರವಾಗಿ "ಕಲಿಕೆಯ ಜೊತೆ ಗಳಿಕೆ' ಎಂಬ ವಿಚಾರದ ಅನುಷ್ಠಾನವಾಗಿ ವೃತ್ತಿ 
ಶಿಕ್ಷ ಣವನ್ನು ಅಳವಡಿಸಬೇಕು. 

ಸದ್ಯದಲ್ಲಿ ಎನ್‌. ಎಫ್‌. ಸಿ. ಇ-ಇದಕ್ಕೆ ಸಂಬಂಧಿಸಿದ ಪೂರಕ ಸಾಹಿತ್ಯ 
ಹಾಗೂ ವಿವರಗಳನ್ನು ಸಂಗ್ರ ಹಿಸುತ್ತಿದೆ. ಜೊತೆಗೆ ಸರ್ಕಾರ ಹಾಗೂ ಸ್ವಯಂಸೇವಾ 
ಸಂಸ್ಥೆಗಳು ದುರ್ಬಲ ವರ್ಗಗಳಿಗಾಗಿ ನಡೆಸುತ್ತಿರುವ ವೃತ್ತಿ ಶಿಕ್ಷ ಣ ಸಂಸ್ಥೆಗಳಲ್ಲಿನ 
ಉಪಯುಕ್ತ ಅಂಶಗಳನ ಸ್ನ ಸಂಗ್ರಹಿಸುತ್ತಿ ದೆ, 


28 

ಸಾಂಸ್ಕೃತಿಕ ಚಟುವಟಿಕೆಗಳು 

ದುರ್ಬಲ ವರ್ಗದ ಮಾನಸಿಕ ಶಕ್ತಿ ಯನ್ನು ಚುರುಕುಗೊಳಿಸದೇ, ' ಅವರ 
ಮನಸ್ಸ ನ್ನು ಬದಲಾವಣೆಗೆ ಹೆವಗೊಳಿಸದೇ ದುರ್ಬಲ ವರ್ಗದ ಬದುಕನ್ನು ಉತ್ತಮ 
ಗೊಳಿಸಲು ನಾವು ಮಾಡುವ ಯಾವುದೇ ಕಾರ್ಯಕ್ರ ಮವೂ ಯಶಸ್ವಿಯಾಗಲಾರದು. 
ಪ್ರಭಾವಿ ಗುಂಪುಗಳು ಅತ್ಯಂತ ಸೂಕ್ಷ ರೀತಿಯಲ್ಲಿ ಇವರ ಮೇಲೆ ತೆಮ್ಮ ನಂಬಿಕೆ 
ಗಳನ್ನೂ; ಮೌಲ್ಯಗಳನ್ನೂ, ಧೋರಣೆಗಳನ್ನೂ, ಹೇರಿರುತ್ತವೆ. ದುರ್ಬಲ ವರ್ಗದ 
ಎಲ್ಲ ಚಟುವಟಿಕೆಗಳೂ ಉಳ್ಳೆವರ ಆಸೆಗಳನ್ನು, ಆಸಕ್ತಿಗಳನ್ನು ಪೂರೈ ಸುವಂತೆ 
ರೂಪಿಸಲ್ಪ ಟ್ರಿ ರುತ್ತವೆ. ಯಥಾ ಸ್ಥಿ ತಿಯನ್ನು ಒಪ್ಪಿ ಕೊಳ್ಳು ವಂತೆ ಯಾಂತ್ರಿ ಕ್ಸ ತ 
ಬದುಕಿಗೆ ಒಿ ಹೋಗುವಂತೆ, ಅವರ ಆಲೋಚನಾ ಕ್ರ ಮವನ್ನು ಎತಗೊಳೂಡೊಿ 
ತ್ತದೆ. ಅವರನ್ನು ಈ ಸ್ಥ ತಿಯಿಂದ ಮುಕ 5 ಗೊಳಿಸಲು, "ಹೊಸ ವಾತಾವರಣ 
ವೊಂದನ್ನು ಸೃಷ್ಟಿ ಮಾಡಲು ವೈವಿಧ್ಯ ಮಯವಾದ, ಬಹು ಆಯಾಮಗಳನ್ನು ಫೆ 
ಅನೇಕ ಸಾಂಸ ೈತಿಕ ಚಟುವಟಿಕೆಗಳ "ಡಿಗೆ ಅವರ ಗಮನವನ್ನು ನಾವು ಸೆಳೆಯಬೇಕು. 

ಒಂದು ಜನಾಂಗದ ಸಂಸ ತಿಯನ್ನು ಅವರ ಜೀವನ ವಿಧಾನ, ನಂಬಿಕೆಗಳು, 
ಸಂಪ್ರದಾಯಗಳು, ಧೋರಣೆಗಳು, ಆಲೋಚನೆಗಳು ಹಾಗೂ ವಿಧಿವಿಧಾನಗಳ 
ಮೂಲಕ ನಾವು ಗುರ್ತಿಸಬಹುದು. ಈ ಎಲ್ಲವೂ ಕೂಡಿ ಸಂಸ್ಕೃತಿ ರೂಪಗೊಳ್ಳುತ್ತದೆ. 
ಇದು ಜಗತ್ತಿನ ಅವರ ಗ್ರ ಹಿಕೆಯನ್ನು ರೂಪಿಸುತ್ತದೆ. ಹಾಗೆಯೇ ಸಾಮಾಜಿಕ ನೀತಿ 
ನಿಯಮಗಳನ್ನು ನಿಯಂತ್ರಿಸುತ್ತದೆ. ತಮ್ಮ ಬದುಕಿನ ಪರಿಣಾಮಗಳಿಗೆ ಸಾಮಾಜಿಕ 
ಹಾಗೂ ಧಾರ್ಮಿಕ ಒಪ್ಪಿ ಗೆಗಳನ್ನು ಪಡೆಯುವಂತೆ ಒತ್ತಾಯಿಸುತ್ತದೆ. ಸಾಂಸ್ಕೃತಿಕ 
ಚಟುವಟಿಕೆಗಳು ಕೇವಲ ಕಥಾರೂಪಗಳ ಅಭಿವ್ಯಕ್ತಿ ಮಾತ್ರವಲ್ಲ, ಬದುಕಿನ ಗ್ರಹಿಕೆ 
ಯನ್ನು ಬದಲಾಯಿಸಬಲ್ಲಂಥ ಶಕ್ತಿ ಉಳ್ಳಂಥವು. py ಶ್ರಭಾವ ವ್ಯ ಕ್ತ ಹಾಗೂ 
ಸಮಾಜದ ಮೇಲೆ ಗಾಢವಾಗಿರುತ್ತದೆ. ರೂಢಿಗತ ಆಲೋಚನೆಗಳಿಂದ ಮುಕ್ತ ವಾಗಿ, 

ಡೀ ಮಾನವ ಸಮುದಾಯದಲ್ಲಿ” ಉಪಯುಕ್ತವಾಗುವಂತಹ ಹೊಸ ಆಲೋಚನಾ 

ಕ್ರಮವನ್ನು ರೂಪಿಸಿಕೊಳ್ಳಲು ಇದು ನೆರವಾಗುತ್ತ ದೆ. ಸಾಂಸ್ಕತಿಕ ಚಟುವಟಿಕೆಗಳ 
ಜೊತೆ ಜೊತೆಗೇ ಕೆಲವು ಮೂಲಭೂತ ನಂಬಿಕೆಗಳು ಹಾಗೂ ಸಾರ್ವತ್ರಿಕ ಮೌಲ್ಯ 
ಗಳ ಬಗೆಗಿನ ಚರ್ಚೆಯೂ ನಿರಂತರವಾಗಿ ನಡೆಯಬೇಕು. ಪರಿಣಾಮವಾಗಿ ಇಡೀ 
ಸಮುದಾಯದಲ್ಲಿ ಕೆಲವು ಮೂಲಭೂತ ನಂಬಿಕೆಗಳು ಹಾಗೂ ಸಾರ್ವತ್ರಿಕ ಮೌಲ್ಯಗಳು 
ನೆಲೆಗೊಳ್ಳು ತ್ತವೆ. 

ಸಾಂಸ್ಕೃತಿಕ ಚಟುವಟಿಕೆಗಳ ಸ್ವರೂಪ ಸ್ಥಳೀಯ ಸಾಂಸ್ಕೃತಿಕ ಕಲಾರೂಪಗಳನ್ನೇ 
ಬಳಸಿ ರೂಪಗೊಳೆ ಬೆ ಬೇಕು. ಹೊಸ ಪ ಶೃಕಾರಗಳನ್ನು ಪರಿಚಯಿಸುವಾಗಲೂ 
ಸಮುದಾಯದ ಸ ಕ್ರಿಯ ಪಾಲ್ಗೊ ಳ್ಳ ವಿಕೆ ತೀರಾ ಅಗತ್ಯ. ಜನಸಮುದಾಯ ತಮ್ಮ 
ಕನಸ ಗಳನ್ನು ನೆ ನೆಂಚಕೆಗಳನ್ನು, ನೋವು ನಲಿವುಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಕಲಾ 


29 


ಪ್ರಕಾರಗಳ ಮೂಲಕ ಅಭಿವ್ಯಕ್ತಿ ಸಿಕೊಳ್ಳು ವುದು ಇದರಿಂದ ಸುಲಭ ಸಾಧ್ಯವಾಗುತ್ತ ದೆ. 
ಅವರಿಗೆ ಆ ಪ್ರಕಾರಗಳ ಮೇಲೆ ಸಂಪೂರ್ಣ ಪ್ರ ಭುತ್ತವಿದ್ದಾಗ ಮಾತ್ರ ಇದು ಸಾಧೃ. 
ಆದ್ದರಿಂದ ಅವರ ಪಾಲ್ಗೊಳ್ಳು ವಿಕೆ ತೀರಾ ಅಗತ್ಯ. 


“ಸಶಾಚ'ದಲ್ಲಿ ಸಮೀಕ್ಷೆಯ ಪಾತ್ರ 

ಸಾಮಾಜಿಕ ಸಮೂಕ್ಷೆಯೆಂದರೆ ಸಮಾಜದ ಒಳಸುಳಿಗಳನ್ನು ಅರ್ಥಮಾಡಿ 
ಕೊಳ್ಳು ವುದು ಎಂದರ್ಥ. ಒಂದು ನಿರ್ದಿಷ್ಟ ಕ್ಷೇತ್ರ ದ ಜನರ ಸಾಮಾಜಿಕ ಸ್ಥಿತಿಗತಿಗಳ 
ಪರಿಚಯವನ್ನು ಖಚಿತವಾಗಿ ಹಾಗೂ ಕ್ರ ಮಬದ್ಧವಾಗಿ ನಾವು ಸವಾಕ್ಷೆಗಳಿಂದ 
ಪಡೆಯಬಹುದು. ಸಮುದಾಯದ ಬೆಳವಣಿಗೆಗೆ ಉಪಯುಕ್ತವಾಗುವ ರಚನಾತ್ಮಕ 
ಕಾರ್ಯಕ್ರಮಗಳನ್ನು ರೂಪಿಸುವುದು ಈ ಸಮೂಕ್ಷೆಯ ಉದ್ದೇಶ. ಇದು ಸಮಾಜದ 
ಬೆಳವಣಿಗೆಗೆ ಅಡ್ಡಿಯಾಗಿರುವ. ನಿಷ್ಕ್ರ್ರಿಯವಾಗಿರುವ ಕಾರ್ಯಕ್ರ ಮಗಳನ್ನು ಗುರುತಿಸ 
ಬೇಕು. ಹಳೆಯ ಹಾಗೂ ಹೊಸ ಕಾರ್ಯಕ್ರ ಮಗಳ ತೌಲನಿಕ ವಿವೇಚನೆಯ ಮೂಲಕ 
ಕಾರ್ಯಕ್ರಮದ ಮಾದರಿಯೊಂದನ್ನು ಸಿದ್ಧಪಡಿಸಬೇಕು. 


ಈಗಾಗಲೇ ಇಂಥದೊಂದು ಚಳುವಳಿ ಇರುವಂಥ ಹಳ್ಳಿಗಳಲ್ಲಿ ಹೊಸಬಗೆಯ 
ಶಿಕ್ಷಣದ ಮೂಲಕ ಜನ ಜಾಗೃತಿಗೊಂಡು ಸುಘಟಿತವಾಗಿರುವಲ್ಲಿ ನಮ್ಮ ಕಾರ್ಯ 
ಕರ್ತರು ಸವೂಕ್ಷೆ ನಡೆಸುತ್ತಾರೆ. ಅಲ್ಲಿಯ ಜನಸಮುದಾಯದ ಆರೋಗ್ಯ, 
ವಿದ್ಯಾಭ್ಯಾಸ, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ, ಮೊದಲಾದವುಗಳ ಬಗ್ಗೆ ಖಚಿತ 
ತಿಳುವಳಿಕೆಯನ್ನು ಪಡೆಯಲು ಯತ್ನಿಸುತ್ತಾರೆ. ಈ ಪ್ರಯತ್ನದಲ್ಲಿ ಅಂದರೆ ವಿವರ 
ಗಳನ್ನು ಸಂಗ್ರಹಿಸುವಲ್ಲಿ ಸ್ಥಳೀಯ ಜನರ ನೆರವನ್ನೂ ಪಡೆದುಕೊಳ್ಳಬಹುದು. ಇಂಥ 
ಕೆಲಸಗಳಲ್ಲಿ ಅವರನ್ನು ತೊಡಗಿಸುವುದರಿಂದ ಅವರಿಗೆ ಬದುಕಿನ ಎಲ್ಲ ಕ್ಷೇತ್ರಗಳ 
ಪರಿಚಯ ಆದಂತಾಗುತ್ತದೆ. 


ಸಮಾಜ ಸಂಶೋಧನೆಯ ಪಾತ್ರ 

ಸಮಾಜದ ಬದುಕಿನ ಬಗ್ಗೆ ನಮ್ಮ ಅರಿವನ್ನು ವಿಸ್ತರಿಸಲು, ಬೆಳೆಸಲು ಸಮಾಜ 
ಸಂಶೋಧನೆ ಅಗತ್ಯ. ಇದು ಸಮಾಜ ಜೀವನವನ್ನು ಅಭ್ಯಸಿಸುವ, ವಿಶ್ಲೆ ೇಷಿಸುವ 
ಒಂದು ವಿಧಾನ. ಕ್ರಮಬದ್ಧವಾಗಿ, ವೈಜ್ಞಾ ನಿಕವಾಗಿ, ತಾರ್ಕಿಕವಾಗಿ ಸಾಮಾಜಿಕ 
ಸತ್ಯಗಳನ್ನು ಶೋಧಿಸುವುದು ಈ ಸಂಶೋಧನೆಯ ಗುರಿ. ಇದು ಹೊಸ ಸಂಗತಿ 
ಗಳನ್ನು ಅನೆ ್ಲೇಷಿಸಲ್ಲು, ಈಗಾಗಲೇ ಇರುವ ವಿಚಾರಗಳನ್ನು ಪರಾಮರ್ಶಿಸಲು, 
ಸಾಮಾಜಿಕ ಒಳಸಂಬಂಧಗಳನ್ನು ಗುರ್ತಿಸಲು, ಸಮಾಜವನ್ನು ನಿಯಂತ್ರಿಸುತ್ತಿರುವ 
ನಿಯಮಗಳನ್ನು ವಿವರಿಸಲು ಪ್ರಯತ್ನಿಸುತ್ತ ದೆ. 


30 


ಇದುವರೆಗೆ ಸಮಾಜ ವಿಜ್ಞಾ ನಿಗಳು ಈ ಸಮಾಜ ಸಂಶೋಧನೆಯ ವಿಧಾನ 
ಗಳನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಸಾಮಾಜಿಕ ಸಂದರ್ಭಗಳು 
ಮೇಲ್ನೋಟಕ್ಕೆ ಸರಳವಾಗಿ ಕಂಡರೂ, ವಾಸ್ತವವಾಗಿ ಅವು ಅಷ್ಟು ಸರಳವಾಗಿರು 
ವುದಿಲ್ಲ. ವೈಜ್ಞಾನಿಕವಾಗಿ ಹಾಗೂ ವಸ್ತುನಿಷ್ಠವಾಗಿ ಇದನ್ನು ಗ್ರಹಿಸಲು ಹೆಚ್ಚಿನ 
ಮಾನಸಿಕ ಸಿದ್ಧತೆ ಅಗತ್ಯ ಏನೇ ಆಗಲಿ ಇದೊಂದು ಒಳ್ಳೆ ಯ ಶೈಕ್ಸ ಣಿಕ ತರಬೇತಿ. 
ಇದರ ಪ್ರಾಮುಖ್ಯತೆಯನ್ನು ನಾವು ಅಲ್ಲಗಳೆಯಲಾಗುವುದಿಲ್ಲ. ಆದರೆ 
ಸಮುದಾಯಕ್ಕೆ ಹೊರಗಿನವನೊಬ್ಬ ಎಷ ರ ಮಟ್ಟಿಗೆ ವಸ್ತು ನಿಷ್ಕ ಇಗಿರಲು ಸಾಧ್ಯ $ 
ಆತ ಸಂಪೂರ್ಣ ಹೊರಗಿನವನಾದಲ್ಲಿ ಆ ಸಮಾಜದ ತುಡಿತಗಳನ್ನು ಸಮಗ್ರವಾಗಿ 
ಗ್ರಹಿಸಲು ಸಾಧ್ಯವೇ 4 

ನಾವು ಈ ಸಂದರ್ಭದಲ್ಲಿ ಪ್ರಜ್ಞಾಪೂರ್ವಕ ಸಂಶೋಧನೆಯನ್ನು ಕೈಗೊಳ್ಳು 
ತ್ತೇವೆ. ಇದು ದುರ್ಬಲ ವರ್ಗದ ಅಂತರ್ಗತ ಶಕ್ತಿ ಸಾಮರ್ಥ್ಯಗಳನ್ನು ಪರಿಣಾಮ 
ಕಾರಿಯಾಗಿ ಹೊರಹೊಮ್ಮಿಸುವಲ್ಲಿ ಸಹಕಾರಿಯಾಗುತ್ತದೆಂದು ನಮ್ಮ ನಂಬಿಕೆ. 
ಇದರಿಂದ ಅವರು ತಮ್ಮನ್ನು ತಾವು ಅರ್ಥಮಾಡಿಕೊಳ್ಳು ವ, ತಮ್ಮ ಹಕ್ಕು ಬಾಧ್ಯತೆ 
ಗಳನ್ನು ಅರಿತುಕೊಳ್ಳು ವ ಶಕ್ತಿ ಪಡೆದುಕೊಳ್ಳು ತ್ತಾರೆ. ಜಗತ್ತನ್ನು ನೋಡುವ ಅವರ 
ದೃಷ್ಟಿ ಬದಲಾಗುತ್ತದೆ. ಯಾರನ್ನೂ ಅವಲಂಬಿಸದೆ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲು 
ಸಮರ್ಥರಾಗುತ್ತಾರೆ. 

ಸಂಶೋಧಕ ಮೊದಲು ಆ ಸಮಾಜದಲ್ಲಿ ಅಸ್ತಿ ತ್ವದಲ್ಲಿರುವ ಸಾಮಾಜಿಕ ಪರಿಸರ 
ವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳ ಬೇಕು. ಅದಕ್ಕೆ ಅನುಗುಣವಾಗಿ ತನ್ನ ನ್ನ್ನ 
ಜಾ ಬೇಕು. ಆ ಮೂಲಕ ಅಲ್ಲಿನ ಸಮಸ್ಯೆಗಳ ವಿಶ್ಲೇಷಣೆಗೆ ತೊಡಗಬೇಕು. 
ಪ್ರಜ್ಞಾ ಬದ್ಧ ಸ ಶೋಧನೆ ಸ ಸಮಸ್ಯೆಗಳ ಪ್ರಾಥಮಿಕ ಹಂತವನ್ನು ವಿಶ್ಲೆ ೇಷಿಸುವುದರತ್ತ 
ಹೆಚ್ಚು “ಮನ ನೀಡಬೇಕು. ಇದು ನಮಗೆ ಸಮಸ್ಯೆಯ ಆಳ-ಅಗಲಗಳನ್ನು ಪರಿಚಯ 
ಮಾಡಿಕೊಡುತ್ತ ದೆ. ಈ ಅಭ್ಯಾಸದ ಮೂಲಕ ದುರ್ಬಲ ವರ್ಗಗಳ ಏಳಿಗೆ ನಮ್ಮ 
ಗುರಿಯಾಗಬೇಕು, ನಾಡಿನಲ್ಲಿ ದುರ್ಬಲ ವರ್ಗ ಒಂದು ಪ್ರತ್ಯೇಕ ಗುಂಪಾಗಿ 
ಉಳಿಯದೆ ಮುಖ್ಯ ಪ್ರವಾಹದಲ್ಲಿ ಒಂದಾಗುವಂತಾಗಬೇಕು. ದುರ್ಬಲ ವರ್ಗ 
ನ್ಯಾಯಬದ್ಧವಾದ ಎಲ್ಲ ಹಕ್ಕುಗಳನ್ನೂ ಪಡೆಯುವಂತಾಗಬೇಕೇ ಹೊರತು ಅವರು 
ಶೋಷಣೆಗೆ ಗುರಿಯಾಗಬಾರದು. 

ಸಮಗ್ರವಾದ pk so "ಸಶಾಚ'ದ ಗುರಿ. ಇದರಲ್ಲಿ ನಾವು ಶೈಕ್ಷ ಣಿಕ, 
ಪ್ರ ಕೃ ತಿವಿಜ್ಞಾನ ನ ಮಾಜವಿಜ್ಞಾ ನ ಶಾಖೆಗಳ ನಿಪುಣರನ್ನು ತೊಡಗಿಸಿಕೊಳ್ಳುತ್ತೆ ತೆ ಆನ 
ಸಮಾದಾಯ ಶಿಕ್ಷ ಬಕ ಆರಿಸಿಕೊಂಡ ಕ್ಷೇತ್ರದ ಜನತೆಗೆ ಅವರು, ತಮ್ಮ ಕೈ ಲಾ 
ಸಹಾಯ ಮಾಡುತ್ತ ರೆ ಹೊಸ ಶಿಕ್ಷಣ ವಿಧಾನಗಳನ್ನು ರೂಖಸುವಲ್ಲಿ ee 
ಆ ಪರಿಸರದ ಸಂಪನ್ಮೂಲಗಳನ್ನು ಬಳಸಿಕೊಳ್ಳು ವುದರಲ್ಲಿ ಸ್ಥಳೀಯ ಜನರನ್ನು ಸೂಕ್ತ 


31] 


ತರಬೇತಿಯಿಂದ ಸಿದ್ಧಮಾಡುವಲ್ಲಿ ಸಮಾಜದ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ 
ಎದುರಿಸಲು ನವೀನ ವಿಧಾನಗಳನ್ನು ಅವರಿಗೆ ಕಲಿಸಿಕೊಡುವಲ್ಲಿ, ಸಮಾಜವನ್ನು ಹೊಸೆ 
ಅಗತ್ಯಕ್ಕೆ ತಕ್ಕಂತೆ ಪುನರ್ರಚಿಸುವಲ್ಲಿ ಈ ನಿಪುಣ ಶಿಕ್ಷ ಣವೇತ್ತರು ಅವರಿಗೆ ಸಹಾಯ 
ಮಾಡುತ್ತಾ ರೆ. “ಸಶಾಚ'ವು ಜನತೆಯ ಚಳುವಳಿಯನ್ನು ರೂಪಿಸುವಲ್ಲಿ ಪರಿಣಾಮ 
ಕಾರಿಯಾಗಿ ಕೆಲಸ ಮಾಡುವುದಕ್ಕೆ ವಿಶೇಷವಾದ ಸಂಶೋಧನೆ ಮತ್ತು ಸಂಬಂಧಪಟ್ಟ 
ಸಾಹಿತ್ಯ ಸಾಮಗ್ರಿಗಳ ಅಗತ್ಯವಿದೆ. ನಾವು ಈಗಾಗಲೇ ಅಂಥ ಸಾಹಿತ್ಯದ ಮತ್ತು 
ಸಂಶೋಧನೆಯ ಕೆಲವು ಪ್ರಕಾರಗಳನ್ನು ಪಟ್ಟಿಮಾಡಿ ಕೊಟ್ಟಿದ್ದೆ €ವೆ. ನಮಗೀಗ 
ತತ್ತ್ವಬದ್ಧರಾದ, ಸಮರ್ಥರಾಗಿ ಸ್ವಯಂಪ್ರೇರಿತರಾಗಿ, ಸಂಪೂರ್ಣವಾಗಿ ಅಥವಾ ಅಲ್ಪ 
ಕಾಲಾವಧಿಯಲ್ಲಿ ಕೆಲಸ ಮಾಡುವಂಥ ನಿಷ್ಠಾವಂತ ಜನರು ಬೇಕಾಗಿದ್ದಾರೆ. 
1) ಸಂಶೋಧನಾ ಸಂವಿಧಾನ. 
2) ಸಮುದಾಯ ಶಿಕ್ಷಣಕ್ಕೆ ಆಯ್ಕೆಯಾಗಿರುವ ಗ್ರಾಮೊಣ ಪ್ರದೇಶಗಳ 
ಶೈಕ್ಸ ಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸವೂಕ್ಸೆ ಗಳು. 
3) ಸಮುದಾಯ ಶಿಕ್ಷಣಕ್ಕೆ ಆಯ್ಕೆ ಮಾಡಿದ ಕ್ಷೇತ್ರಗಳ ಜನತೆಯ 
ಆರೋಗ್ಯ ಪರಿಸ್ಥಿ ತಿ. | 
4) ಸಮುದಾಯ ಶಿಕ್ಷಣ (ಶಾಲೆ) ಮತ್ತು ಸಾಮಾಜಿಕ ಬದಲಾವಣೆ. 
5) ಸಮಾಜ ರಚನೆ ಮತ್ತು ಪ್ರಗತಿ. 
6) ಪ್ರಗತಿ ಮತ್ತು ರಾಜಕೀಯ ಶಕ್ತಿ. 
7) 1950ರ ಸಮುದಾಯ ಪ್ರಗತಿ ಕಾರ್ಯಕ್ರ ಮಗಳ ವಿಫಲತೆ. 
8) ಅಲಕ್ಷಿತ ಗ್ರಾಮೀಣ ಸಮಾಜದ ಅಂತಃರಚನೆ. 
9) ಮೂಲಶಿಕ್ಷಣ-ಒಂದು ಗಾಂಧೀತತ್ವ. 
10) ನಗರ ಮತ್ತು ಗ್ರಾಮೀಣ ಪರಿಸರದ ನಡುವಿನ ಕಂದಕ-ಕಾರಣಗಳು 
ಮತ್ತು ಪರಿಹಾರೋಪಾಯಗಳು. 
11) ವೈಜ್ಞಾನಿಕ ಮನೋಧರ್ಮ ಮತ್ತು ಗ್ರಾಮೀಣ ಭಾರತದ ಬದಲಾವಣೆ. 
12) “ಸಶಾಚ'ದ ರಾಜಕೀಯ ನೆಲೆ. 
13) ಗ್ರಾಮೀಣ ಶಾಲೆಗಳಿಗೆ ಒಂದು ಹೊಸ ಪಠ್ಯಕ್ರ ಮ. 
14) ಬಾಲವಾಡಿ ಅಧ್ಯಾಪಕರ ತರಬೇತಿಗಾಗಿ ಒಂದು ಕೈಪಿಡಿ. 
15) ಸ್ವಯಂ ಸೇವಕರ ಶಿಕ್ಷಣಕ್ಕಾಗಿ ಕೈಪಿಡಿ. 
16) ವಯಸ್ಕರ ಶಿಕ್ಷ ಣಕ್ಕಾಗಿ ಮೌಲ್ಯಗಳು, ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯ 
ಮತ್ತು ಶಿಕ ಣಕ್ರಮ. 
17) ಗ್ರಾಮೀಣ ಸಂಘಟನೆಗಳನ್ನು ರೂಪಿಸುವ, ಬೆಳೆಸುವ ಮತ್ತು ಬಲ 
ಪಡಿಸುವ ಕಾರ್ಯವಿಧಾನಗಳು, 


೦ 430 
Nef 


೦1312. 
32 


18) ಜಾನಪದ ಕಥೆಗಳು. 

19) ಬಾಲವಾಡಿಗಳಿಗಾಗಿ ಶಿಶುಪ್ಪಾಸಗಳು. 

20) ಕಲಿಕೆಯ ಜೊತೆ*ಗಳಿಕೆ.. ಉಪಲಬ್ಧ ಮಾಹಿತಿಗಳ ಅಭ್ಯಾಸ. 

21) ಸಂಘಟನೆಗಳ ನಾಯಕನಿಗೆ ನಾಯಕತ ಶೆ ತರಬೇತಿ. 

22 ಗ್ರಾಮೀಣ ಜನತೆಗೆ ಪ್ರಯೋಗದ ಬಗ್ಗೆ ವಿವರಣೆ ಮತ್ತು ಪ್ರಾಯೋಗಿಕ 
ಅಭ್ಯಾಸ. 

23) ಮಗುವಿನ ಬೆಳವಣಿಗೆಯ ಬಗ್ಗೆ ಕೈಪಿಡಿ. 

24) ಉದ್ದೇಶ ಮತ್ತು ಅದನ್ನು ಸಾಧಿಸುವಾಗ ಎದುರಿಸುವ ಸಮಸ್ಯೆಗಳ 
ಪರಿಹಾರ-ಉಪಲಬ್ಧ ಮಾಹಿತಿಗಳ ಅಭ್ಯಾಸ. 

25) ಗ್ರಾಮೀಣ ಯುವಕರಿಗೆ ವೃತ್ತಿ ಶಿಕ್ಷಣ-ಒಂದು ಹೊಸತಂತ್ರ ಥೆ 

26) ವಯಸ್ಕರ ಶಿಕ ಣ ಮತ್ತು ವೈಜ್ಞ್ಞಾ ನಿಕ ಶಿಕ್ಷ ಣ ವಿಧಾನ. 

21) ಬೀದಿನಾಟಕ ಮತ್ತು ಬೊಂಬೆಯಾಟಗಳು. 

28) ಸುಲಭ ಬೆಲೆಯ ಮಾಧ್ಯಮಗಳ ಉಪಯೋಗ ಮತ್ತು ಅವುಗಳ 
ಮೂಲಕ ಪರಿಣಾಮಕಾರೀ ಸಂವಹನ. 

29) ಮೌಲ್ಯಮಾಪನ. 

30) ಕರ್ನಾಟಕದಲ್ಲಿ ಇರುವ ಶಿಕ್ಷ ಣ ತರಬೇತಿ ಶಾಲೆಗಳ ಅಧ್ಯಯನ. 


ಸಮುದಾಯ ಶಾಲಾ ಚಳುವಳಿ' ಉತ್ತಮ ಶಿಕ್ಷಣಕ್ಕಾಗಿ, 
ನಡೆಯುವ ಒಂದು ಜನತಾ ಚಳುವಳಿ. ಇದರ ಗುರಿ 
ಜನ ಶಕ್ತಿಯನ್ನು ರೂಪಿಸುವುದು. ಅದರಲ್ಲೂ ನತದೃಷ್ಟ 
ದುರ್ಬಲ ವರ್ಗದ ನಡುನೆ ಜನಶಕ್ತಿ ಯನ್ನು ರೂಪಿಸುವುದು 
ಪ್ರಧಾನ ಉದ್ದೇಶ. ತನ್ಮೂಲಕ ಸಾಮಾಜಿಕ ಬದಲಾವಣೆ 
ಯೊಂದನ್ನು ತರಲು ಈ ಚಳುವಳಿ ಪ್ರಯತ್ನಿ ಸುವುದು. 


